KA/ BG-GPO/2515WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಸಲಾದುದು 


ಸಂಪುಟ ೧೪೬ ಬೆಂಗಳೂರು, ಗುರುವಾರ, ಆಗಸ್ಟ್‌ ೨೫, ೨೦೧೧ (ಭಾದ್ರಪದ ೩ ಶಕ ವರ್ಷ ೧೯೩೩) ಸಂಚಿಕೆ ೩೪ 


ಭಾಗ-೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಸಂಖ್ಯೆ: ಕಾಅಚಿ/ಕಾನಪ/ಎಫ್‌/ಸಿಆರ್‌-88/2009, ದಿನಾಂಕ:11.01.2011 


ಅರ್ಜಿದಾರರು: ವಿರುದ್ದ ಪ್ರತಿವಾದಿಗಳು: 
1 ಶ್ರೀ ತಿಪ್ಪೇರುದ್ರಪ್ಪ ತಂದೆ: ತಿಮ್ಮಪ್ಪ, 1 ಶ್ರೀ ಪ್ರಭುಲಿಂಗ ಮೂರ್ತಿ ತಂದೆ: ಕೆಂಪೇಗೌಡ, 
2) ಜಯಮ್ಮ ವಾಸ: ಬೆಣ್ಣೆಹಳ್ಳಿ, ಹಾಗಲವಾಡಿ, ತುಮಕೂರು (ತಾ) ಹ (ಜಿ). 
ವಾಸ: ದೊಡ್ಡ ಕಿಟ್ಟದಹಳ್ಳಿ, ಹೊಸದುರ್ಗ (ತಾ), ಚಿತ್ರದುರ್ಗ (ಜಿ). 2) ದಿ ಬ್ರ್ಯಾಂಚ್‌ ಮ್ಯಾನೇಜರ್‌, ನ್ಯೂ ಇಂಡಿಯಾ ಅಶೂರೆನ್ಸ್‌ 
ಕಂ.ಲಿ., ಚಿತ್ರದುರ್ಗ. 
ಅಧಿ ಪ್ರಕಟಣೆ 


ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಶ್ರೀ ಹನುಮಂತಪ್ಪ, ಇವರು 1ನೇ 
ಪ್ರತಿವಾದಿಯ ಟ್ರ್ಯಾಕ್ಟರ್‌-ಟ್ರೇಲರ್‌ ಸಂಖ್ಯೆ ಕೆಎ-06/ಬಿ-2543-44ರಲ್ಲಿ ಲೋಡರ್‌ ಅನ್‌ ಲೋಡರ್‌ ಆಗಿ ಕೆಲಸ ಮಾಡುತ್ತಿದ್ದಾಗ 
ದಿನಾ೦ಕ:27.04.2008ರಂದು ಅಪಘಾತ ಉಂಟಾಗಿ ಸಾವನ್ನಪ್ಪಿರುತ್ತಾರೆಂದು ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ 1ನೇ ಮತ್ತು 2ನೇ 
ಪ್ರತಿವಾದಿಯಿಂದ ಪರಿಹಾರ ಕೋರಿ ಮೇಲ್ಕಂಡ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ 
ಅಥವಾ ತಾವೇನಾದರೂ ಮೃತನ ನಿಜವಾದ ಅವಲಂಬಿತರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. 
ಮೇಲೆ ನಿಗದಿಪಡಿಸಿದ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ 
ಅರ್ಜಿಯನ್ನು ವಿಚಾರಣೆಗೆ ಪರಿಗಣಿಸಲಾಗುವುದು. 

ಎ.ಪಿ. ಪುಂಡಲೀಕರಾವ್‌ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ 
ಪರಿಹಾರ ಆಯುಕ್ತರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಸಂಖ್ಯೆ: ಕಾಅಚಿ/ಕಾನಪ/ಎಫ್‌/ಸಿಆರ್‌-89/2009, ದಿನಾಂಕ:11.01.2011 


ಅರ್ಜಿದಾರರು: ವಿರುದ್ದ ಪ್ರತಿವಾದಿಗಳು: 
1 ಶ್ರೀಮತಿ ಮಂಜುಳಾ ಕೋಂ ಲೇಟ್‌ ಭೂತೇಶ್‌ 1 ಶ್ರೀ ಪ್ರಭುಲಿಂಗ ಮೂರ್ತಿ ತಂದೆ: ಕೆಂಪೇಗೌಡ, 
2) ಸಿದ್ಧಪ್ಪ, 3). ರುದ್ರಮ್ಮ ವಾಸ: ಬೆಣ್ಣೆಹಳ್ಳಿ, ಹಾಗಲವಾಡಿ, ತುಮಕೂರು (ತಾ) ಹ (ಜಿ). 
ವಾಸ: ಕೆಂಕೆರೆ, ಹೊಸದುರ್ಗ (ತಾ), ಚಿತ್ರದುರ್ಗ (ಜಿ). 2) ದಿ ಬ್ರ್ಯಾಂಚ್‌ ಮ್ಯಾನೇಜರ್‌, ನ್ಯೂ ಇಂಡಿಯಾ ಅಶೂರೆನ್ಸ್‌ 
ಕಂ.ಲಿ., ಚಿತ್ರದುರ್ಗ. 


(೨೬೩೩) 


೨೬೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಅಧಿ ಪ್ರಕಟಣೆ 

ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಶ್ರೀ ಹನುಮಂತಪ್ಪ, ಇವರು 1ನೇ 
ಪ್ರತಿವಾದಿಯ ಟ್ರ್ಯಾಕ್ಟರ್‌-ಟ್ರೇಲರ್‌ ಸಂಖ್ಯೆ ಕೆಎ-06/ಬಿ-2543-44ರಲ್ಲಿ ಲೋಡರ್‌ ಅನ್‌ ಲೋಡರ್‌ ಆಗಿ ಕೆಲಸ ಮಾಡುತ್ತಿದ್ದಾಗ 
ದಿನಾ೦ಕ:27.04.2008ರಂದು ಅಪಘಾತ ಉಂಟಾಗಿ ಸಾವನ್ನಪ್ಪಿರುತ್ತಾರೆಂದು ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ 1ನೇ ಮತ್ತು 2ನೇ 
ಪ್ರತಿವಾದಿಯಿಂದ ಪರಿಹಾರ ಕೋರಿ ಮೇಲ್ಕಂಡ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ 
ಅಥವಾ ತಾವೇನಾದರೂ ಮೃತನ ನಿಜವಾದ ಅವಲಂಬಿತರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. 
ಮೇಲೆ ನಿಗದಿಪಡಿಸಿದ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ 
ಅರ್ಜಿಯನ್ನು ವಿಚಾರಣೆಗೆ ಪರಿಗಣಿಸಲಾಗುವುದು. 

ಎ.ಪಿ. ಪುಂಡಲೀಕರಾವ್‌ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ 
ಪರಿಹಾರ ಆಯುಕ್ತರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಸಂಖ್ಯೆ: ಕಾಅಚಿ/ಕಾನಪ/ಎಫ್‌ /ಸಿಆರ್‌ -148/2009, ದಿನಾಂಕ:11.01.2011 


ಅರ್ಜಿದಾರರು: ವಿರುದ್ದ ಪ್ರತಿವಾದಿಗಳು: 
1 ಶ್ರೀ ಓಬಯ್ಯ ತಂದೆ: ಲೇಟ್‌ ಹನುಮಪ್ಪ, 1) ಶ್ರೀ ವಿಶ್ವೇಶ್ವರಯ್ಯ ಅಲಿಯಾಸ್‌ ವಿಶ್ವನಾಥ ತಂದೆ: ಸಿದ್ದಯ್ಯ, 
2) ಶಾಂತಮ್ಮ ವಾಸ: ಸಿರಿಗೆರೆ, ಚಿತ್ರದುರ್ಗ (ತಾ), ಚಿತ್ರದುರ್ಗ (ಜಿ). 
ವಾಸ: ಹಾವೇಲನಹಳ್ಳಿ, ತುರುವನೂರ ಹೋಬಳಿ, ಚಿತ್ರದುರ್ಗ 
(ತಾ) & (ಜಿ). 
ಅಧಿ ಪ್ರಕಟಣೆ 


ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಶ್ರೀ ನಿಂಗರಾಜ ಇವರು ಪ್ರತಿವಾದಿಯಲ್ಲಿ 
ಕೆಲಸ ಮಾಡುತ್ತಿದ್ದಾಗ ದಿನಾ೦ಕ:20.06.2007ರಂದು ಅಪಘಾತ ಉಂಟಾಗಿ ಸಾವನ್ನಪ್ಪಿರುತ್ತಾರೆ೦ದು ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ 
ಅಡಿಯಲ್ಲಿ ಪ್ರತಿವಾದಿಯಿ೦ಂದ ಪರಿಹಾರ ಕೋರಿ ಮೇಲ್ಕಂಡ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ 
ಅಥವಾ ತಾವೇನಾದರೂ ಮೃತನ ನಿಜವಾದ ಅವಲಂಬಿತರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. 
ಮೇಲೆ ನಿಗದಿಪಡಿಸಿದ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ 
ಅರ್ಜಿಯನ್ನು ವಿಚಾರಣೆಗೆ ಪರಿಗಣಿಸಲಾಗುವುದು. 

ಎ.ಪಿ. ಪುಂಡಲೀಕರಾವ್‌ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ 
ಪರಿಹಾರ ಆಯುಕ್ತರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಸಂಖ್ಯೆ: ಕಾಅಚಿ/ಕಾನಪ/ಎಫ್‌ /ಸಿಆರ್‌ -149/2009, ದಿನಾಂಕ:11.01.2011 


ಅರ್ಜಿದಾರರು: ವಿರುದ್ದ ಪ್ರತಿವಾದಿಗಳು: 
1... ಶ್ರೀಮತಿ ಎಸ್‌.ಆರ್‌. ರೇಖಮ್ಮ ಕೋಂ ಲೇಟ್‌ 1) ಶ್ರೀ ಮೊಹಮ್ಮದ್‌ ಆರಿಫುಲ್ಲಾ ತಂದೆ: ಅಬ್ದುಲ್‌ ಸಾಬ್‌, 
ಎಸ್‌.ಎನ್‌.ರೇವಣಪ್ಪ ಅಲಿಯಾಸ್‌ ರೇವಣಸಿದ್ದಪ್ಪ, ವಾಸ: 2358, 4ನೇ ಡಿವಿಜನ್‌, ಚಿತ್ರದುರ್ಗ. 
2) ಮೇಘನಾ, 2) ದಿ ಮ್ಯಾನೇಜರ್‌, ಶ್ರೀರಾಮ್‌ ಜನರಲ್‌ ಇನ್‌ಷೂರೆನ್ಸ್‌ ಕಂ.ಲಿ.. 
ವಾಸ: ಯಮ್ಮೆಹಟ್ಟಿ ಹ೦ಪನೂರು (ಪೋಸ್ಟ್‌), ಭರಮಸಾಗರ ಬ್ರ್ಯಾಂಚ್‌ ಆಫೀಸ್‌, ದಾವಣಗೆರೆ. 


ಹೋಬಳಿ, ಚಿತ್ರದುರ್ಗ (ತಾ), ಚಿತ್ರದುರ್ಗ (ಜಿ). 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೩೫ 





ಅಧಿ ಪ್ರಕಟಣೆ 

ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಶ್ರೀ ಎಸ್‌.ಎನ್‌. ರೇವಣ್ಣ ಅಲಿಯಾಸ್‌ 
ರೇವಣಸಿದ್ದಪ್ಪ ತಂದೆ: ನಾಗಪ್ಪ, ಇವರು 1ನೇ ಪ್ರತಿವಾದಿಯ ಲಾರಿ ಸಂಖ್ಯೆ: ಕೆಎ-16/ಎ-8360ರಲ್ಲಿ ಚಾಲಕನಾಗಿ ಕೆಲಸ ಮಾಡುತ್ತಿದ್ದಾಗ 
ದಿನಾಂಕ:14.06.2009ರಂದು ಅಪಘಾತ ಉಂಟಾಗಿ ಸಾವನ್ನಪ್ಪಿರುತ್ತಾರೆಂದು ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ 1ನೇ ಮತ್ತು 2ನೇ 
ಪ್ರತಿವಾದಿಯಿಂದ ಪರಿಹಾರ ಕೋರಿ ಮೇಲ್ಕಂಡ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ 
ಅಥವಾ ತಾವೇನಾದರೂ ಮೃತನ ನಿಜವಾದ ಅವಲಂಬಿತರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. 
ಮೇಲೆ ನಿಗದಿಪಡಿಸಿದ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ 
ಅರ್ಜಿಯನ್ನು ವಿಚಾರಣೆಗೆ ಪರಿಗಣಿಸಲಾಗುವುದು. 

ಎ.ಪಿ. ಪುಂಡಲೀಕರಾವ್‌ 
ಪಿ.ಆರ್‌.237 ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ 
ಪರಿಹಾರ ಆಯುಕ್ತರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಸಂಖ್ಯೆ: ಕಾಅಚಿ/ಕಾನಪ/ಎಫ್‌/ಸಿಆರ್‌-24/2010, ದಿನಾಂಕ:11.01.2011 


ಅರ್ಜಿದಾರರು: ವಿರುದ್ದ ಪ್ರತಿವಾದಿಗಳು: 
1 ಶ್ರೀ ದುರ್ಗಪ್ಪ ತಂದೆ: ಬಸಪ್ಪ 1 ಶ್ರೀ ಕೆ.ಎಂ. ಕಲ್ಯಾಣ್‌ ಕುಮಾರ್‌ ತಂದೆ: ಎಂ.ಜಿ. ಈಶ್ವರಪ್ಪ 
2) ಯಲ್ಲಮ್ಮ 3) ಗೌರಮ್ಮ 4) ಪ್ರಕಾಶ್‌, ವಾಸ: ನಿಂಬಲಗೆರೆ, ಕೂಡ್ಲಿಗಿ (ತಾ), ಬಳ್ಳಾರಿ (ಜಿ). 
ವಾಸ: ನಿಂಬಲಗೆರೆ, ಕೂಡ್ಲಿಗಿ (ತಾ), ಬಳ್ಳಾರಿ (ಜಿ). 2) ದಿ ಡಿವಿಜಿನಲ್‌ ಮ್ಯಾನೇಜರ್‌, ನ್ಯಾಷನಲ್‌ ಇನ್‌ಷೂರೆನ್ಸ್‌ 


ಕಂ.ಲಿ., ಡಿವಿಜಿನಲ್‌ ಆಫೀಸ್‌, ಚಾಮರಾಜಪೇಟೆ, ದಾವಣಗೆರೆ. 
ಅಧಿ ಪ್ರಕಟಣೆ 

ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಶ್ರೀ ಆಂಜನೇಯ ಅಲಿಯಾಸ್‌ 
ರಾಮಾಂಜನೇಯ, ಇವರು 1ನೇ ಪ್ರತಿವಾದಿಯ ಟಾಟಾ ಎಸಿ ಸಂಖ್ಯೆ: ಕೆಎ-35/ಎ-4963ರಲ್ಲಿ ಕ್ಷೀನರ್‌ ಆಗಿ ಕೆಲಸ ಮಾಡುತ್ತಿದ್ದಾಗ 
ದಿನಾ೦ಕ:07.12.2009ರಂದು ಅಪಘಾತ ಉಂಟಾಗಿ ಸಾವನ್ನಪ್ಪಿರುತ್ತಾರೆಂದು ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ 1ನೇ ಮತ್ತು 2ನೇ 
ಪ್ರತಿವಾದಿಯಿಂದ ಪರಿಹಾರ ಕೋರಿ ಮೇಲ್ಕಂಡ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ 
ಅಥವಾ ತಾವೇನಾದರೂ ಮೃತನ ನಿಜವಾದ ಅವಲಂಬಿತರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. 
ಮೇಲೆ ನಿಗದಿಪಡಿಸಿದ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ 
ಅರ್ಜಿಯನ್ನು ವಿಚಾರಣೆಗೆ ಪರಿಗಣಿಸಲಾಗುವುದು. 

ಎ.ಪಿ. ಪುಂಡಲೀಕರಾವ್‌ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ 
ಪರಿಹಾರ ಆಯುಕ್ತರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಸಂಖ್ಯೆ: ಕಾಅಚಿ/ಕಾನಪ/ಎಫ್‌/ಸಿಆರ್‌-53/2010, ದಿನಾಂಕ:11.01.2011 


ಅರ್ಜಿದಾರರು: ವಿರುದ್ದ ಪ್ರತಿವಾದಿಗಳು: 
) ಶ್ರೀ ರಾಜಣ್ಣ ಅಲಿಯಾಸ್‌ ರಾಜನಾಯಕ್‌ ತಂದೆ: ಲೇಟ್‌ 1) ಶ್ರೀ ಕೃಷ್ಣಮೂರ್ತಿ ತಂದೆ: ಸುಬ್ಬಣ್ಣ, 
ವೀರಣ್ಣ ವಾಸ: ಕೆ.ಎಸ್‌.ಆರ್‌.ಟಿ.ಸಿ. ಬಸ್‌ಸ್ಟ್ಯಾಂಡ್‌ ಹಿಂಭಾಗ, ಬನಮಂಜಪ್ಪ 
2) ಓಬಳಮ್ಮ ಸಮೀಪ, ಹಿರಿಯೂರು (ತಾ) 
ವಾಸ: ಗೊಲ್ಲಳ್ಳಿ, ಹಿರಿಯೂರು (ತಾ), ಚಿತ್ರದುರ್ಗ (ಜಿ). 2) ದಿ ಮ್ಯಾನೇಜರ್‌, ಶ್ರೀ ರಾಮ್‌ ಜನರಲ್‌ ಇನ್‌ಷೂರೆನ್ಸ್‌ ಕಂ.ಲಿ., 


ಜೈಪುರ, ರಾಜಸ್ತಾನ್‌ 


೨೬೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಅಧಿ ಪ್ರಕಟಣೆ 

ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಶ್ರೀ ಸಿದ್ದೇಶ್‌ ಅಲಿಯಾಸ್‌ ಆರ್‌. 
ಸಿದ್ದನಾಯಕ್‌, ಇವರು 1ನೇ ಪ್ರತಿವಾದಿಯ ಟಾಟಾ ಎಸಿ ಸಂಖ್ಯೆ ಕೆಎ-16/ಎ-8203ರಲ್ಲಿ ಚಾಲಕನಾಗಿ ಕೆಲಸ ಮಾಡುತ್ತಿದ್ದಾಗ 
ದಿನಾ೦ಕ:02.03.2010ರಂದು ಅಪಘಾತ ಉಂಟಾಗಿ ಸಾವನ್ನಪ್ಪಿರುತ್ತಾರೆಂದು ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ 1ನೇ ಮತ್ತು 2ನೇ 
ಪ್ರತಿವಾದಿಯಿಂದ ಪರಿಹಾರ ಕೋರಿ ಮೇಲ್ಕಂಡ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ 
ಅಥವಾ ತಾವೇನಾದರೂ ಮೃತನ ನಿಜವಾದ ಅವಲಂಬಿತರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. 
ಮೇಲೆ ನಿಗದಿಪಡಿಸಿದ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ 
ಅರ್ಜಿಯನ್ನು ವಿಚಾರಣೆಗೆ ಪರಿಗಣಿಸಲಾಗುವುದು. 

ಎ.ಪಿ. ಪುಂಡಲೀಕರಾವ್‌ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ 
ಪರಿಹಾರ ಆಯುಕ್ತರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಸಂಖ್ಯೆ: ಕಾಅಚಿ/ಕಾನಪ/ಎಫ್‌/ಸಿಆರ್‌-54/2010, ದಿನಾಂಕ:11.01.2011 


ಅರ್ಜಿದಾರರು: ವಿರುದ್ದ ಪ್ರತಿವಾದಿಗಳು: 
1) ಶ್ರೀಮತಿ ಸುಮಂಗಲ ಜಿ. ನಾಯ್ಕ ಕೋಂ ಲೇಟ್‌ ಗೋಪಾಲ 1 ಶ್ರೀ ಎಂ. ಗೋವಿಂದರಾವ್‌ ಕಾಮತ್‌, 
ತಿಮ್ಮಾ ನಾಯ್ಕ ಮಾಲೀಕರು, ಮೆ: ಕೃಷ್ಣ ಮೋಟಾರ್‌ ಸರ್ವಿಸ್‌, ವಾಸ: ಆರ್ಯ 
2) ಭವನ, ದುರ್ಗಮ್ಮ ರಸ್ತೆ, ಶಿವಮೊಗ್ಗ. 
ವಾಸ: ಕೇರಾಫ್‌ ಲಕ್ಷ್ಮಣ ರಾಮಾನಾಯ್ಕ,  ಕಿಲಾರ್‌, 2) ಮೆ: ರಿಲಯನ್ಸ್‌ ಜನರಲ್‌ ಇನ್‌ಷೂರೆನ್ಸ್‌ ಕಂ.ಲಿ. ಎಂ.ಜಿ. 
ಮಾವಿನಗುಂಡಿ (ಅಂಚೆ), ಸಿದ್ದಾಪುರ (ತಾ), ಉತ್ತರ ಕನ್ನಡ (ಜಿ). ಪ್ಯಾಲೇಸ್‌, ಗೋಪಿ ಸರ್ಕಲ್‌, ಶಿವಮೊಗ್ಗ. 
ಅಧಿ ಪ್ರಕಟಣೆ 


ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಶ್ರೀ ಗೋಪಾಲ ತಿಮ್ಮಾನಾಯ್ಕ ತಂದೆ: ತಿಮ್ಮ 
ಶಿವಾನಾಯ್ಕ, ಇವರು 1ನೇ ಪ್ರತಿವಾದಿಯ ಬಸ್‌ ಸಂಖ್ಯೆ: ಕೆಎ-14/ಎ-3789ರಲ್ಲಿ ಚಾಲಕನಾಗಿ ಕೆಲಸ ಮಾಡುತ್ತಿದ್ದಾಗ ದಿನಾಂಕ:09.01.2010ರಂದು 
ಅಪಘಾತ ಉಂಟಾಗಿ ಸಾವನ್ನಪ್ಪಿರುತ್ತಾರೆಂದು ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ 1ನೇ ಮತ್ತು 2ನೇ ಪ್ರತಿವಾದಿಯಿಂದ ಪರಿಹಾರ 
ಕೋರಿ ಮೇಲ್ಕಂಡ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ 
ಅಥವಾ ತಾವೇನಾದರೂ ಮೃತನ ನಿಜವಾದ ಅವಲಂಬಿತರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. 
ಮೇಲೆ ನಿಗದಿಪಡಿಸಿದ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ 
ಅರ್ಜಿಯನ್ನು ವಿಚಾರಣೆಗೆ ಪರಿಗಣಿಸಲಾಗುವುದು. 

ಎ.ಪಿ. ಪುಂಡಲೀಕರಾವ್‌ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಸಂಖ್ಯೆ: ಕಾಅಚಿ/ಕಾನಪ/ಎಫ್‌/ಸಿಆರ್‌-60/2010, ದಿನಾಂಕ:11.01.2011 


ಅರ್ಜಿದಾರರು: ವಿರುದ್ದ ಪ್ರತಿವಾದಿಗಳು: 
1 ಶ್ರೀಮತಿ ಯಲ್ಲಮ್ಮ ಕೋಂ ಲೇಟ್‌ ವೆಂಕಟಪ್ಪ, 1) ಆರ್‌. ಶೌಕತ್‌ ಪಾಷಾ ತಂದೆ: ರೆಹಮಾನ್‌ 
ವಾಸ: ಬಬ್ಬೂರ್‌ ಫಾರಂ, ಹಿರಿಯೂರು (ತಾ), ಚಿತ್ರದುರ್ಗ (ಜಿ) ವಾಸ: ಬಿಲಾಲ್‌ ಮಸೀದಿ ರಸ್ತೆ ಬಿಲಾಲಕ್‌ ನಗರ, ಹಿರಿಯೂರು. 
2) ಶ್ರೀ ಮಂಜುನಾಥ ತಂದೆ: ಲೇಟ್‌ ವೆಂಕಟಪ್ಪ 2) ದಿ ಮ್ಯಾನೇಜರ್‌, ರಿಲಿಯನ್ಸ್‌ ಜನರಲ್‌ ಇನ್‌ಷೂರೆನ್ಸ್‌ ಕಂ.ಲಿ., 
ವಾಸ: ಬಬ್ಬೂರ್‌ ಫಾರಂ, ಹಿರಿಯೂರು (ತಾ), ಚಿತ್ರದುರ್ಗ (ಜಿ) ಮಗನೂರು ಕಮರ್ಷಿಯಲ್‌ ಕಾಂಪ್ಲೆಕ್ಸ್‌, ಬಿ.ಡಿ.ರೋಡ್‌, ಚಿತ್ರದುರ್ಗ. 
3) ಶ್ರೀ ವೆಂಕಟೇಶ ತಂದೆ ಲೇಟ್‌ ವೆಂಕಟಪ್ಪ, 3) ಶ್ರೀಮತಿ ರಾಧ ಕೋಂ ಲೇಟ್‌ ಶ್ರೀನಿವಾಸ, ವಾಸ: ಇನಾಮ್‌ 


ವಾಸ: ಬಬ್ಲೂರ್‌ ಫಾರಂ, ಹಿರಿಯೂರು (ತಾ), ಚಿತ್ರದುರ್ಗ (ಜಿ) ಗೊಲ್ಲಹಳ್ಳಿ, ಮದಲೂರ್‌ (ಪೋಸ್ಟ್‌), ಸಿರಾ (ತಾ), ತುಮಕೂರು (ಜಿ). 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೩೭ 





4) ಕು: ಭೂಮಿಕಾ ತಂದೆ: ಲೇಟ್‌ ಶ್ರೀನಿವಾಸ, 
ವಾಸ: ಇನಾಮ್‌ ಗೊಲ್ಲಹಳ್ಳಿ, ಮದಲೂರ್‌ (ಪೋಸ್ಟ್‌), ಸಿರಾ (ತಾ), 
ತುಮಕೂರು (ಜಿ). 

ಅಧಿ ಪ್ರಕಟಣೆ 

ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಶ್ರೀ ಶ್ರೀನಿವಾಸ ತಂದೆ: ಲೇಟ್‌ ವೆಂಕಟಪ್ಪ, 
ಇವರು 1ನೇ ಪ್ರತಿವಾದಿಯ ಲಾರಿ ಸಂಖ್ಯೆ: ಕೆಎ-11/3609ರಲ್ಲಿ ಚಾಲಕನಾಗಿ ಕೆಲಸ ಮಾಡುತ್ತಿದ್ದಾಗ ದಿನಾಂಕ:24.11.2009ರಂದು ಅಪಘಾತ ಉಂಟಾಗಿ 
ದಿನಾ೦ಕ:25.11.2009ರಂದು ಸಾವನ್ನಪ್ಪಿರುತ್ತಾರೆಂದು ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ 1ನೇ ಮತ್ತು 2ನೇ ಪ್ರತಿವಾದಿಯಿಂದ 
ಪರಿಹಾರ ಕೋರಿ ಮೇಲ್ಕಂಡ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ 
ಅಥವಾ ತಾವೇನಾದರೂ ಮೃತನ ನಿಜವಾದ ಅವಲಂಬಿತರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. 
ಮೇಲೆ ನಿಗದಿಪಡಿಸಿದ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ 
ಅರ್ಜಿಯನ್ನು ವಿಚಾರಣೆಗೆ ಪರಿಗಣಿಸಲಾಗುವುದು. 

ಎ.ಪಿ. ಪುಂಡಲೀಕರಾವ್‌ 
ಪಿ.ಆರ್‌.244 ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ 
ಪರಿಹಾರ ಆಯುಕ್ತರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಸಂಖ್ಯೆ: ಕಾಅಚಿ/ಕಾನಪ/ಎಫ್‌/ಸಿಆರ್‌-80/2010, ದಿನಾಂಕ:11.01.2011 


ಅರ್ಜಿದಾರರು: ವಿರುದ್ದ ಪ್ರತಿವಾದಿಗಳು: 
1) ಶ್ರೀ ಆರ್‌. ವೀರೇಶ್‌ ಅಲಿಯಾಸ್‌ ಈರೇಶ್‌ 1 ಶ್ರೀ ಕುಮಾರ್‌ ನಾಯ್ಕ ತಂದೆ: ಪುಟ್ಟನಾಯ್ಕ, 
ತಂದೆ: ಲೇಟ್‌ ರಾಜಪ್ಪ, ವಾಸ: ನರೇಬೊಮ್ಮೆನಹಳ್ಳಿ, ರಾಮಘಟ್ಟ ವಾಸ: ಭೀಮಸಮುದ, ಚಿತ್ರದುರ್ಗ (ತಾ), & (ಜಿ) 
(ಅಂಚೆ), ಹರಪ್ಪನಹಳ್ಳಿ (ತಾ), ದಾವಣಗೆರೆ (ಜಿ) ಹಾಲಿ 2) ಶ್ರೀಮತಿ ಲಕ್ಷ್ಮೀದೇವಿ ಕೋಂ ಕೆಂಪುಲಕ್ಷ್ಮಪ್ಪ ಅಲಿಯಾಸ್‌ 
ವಾಸ: ಭೀಮಸಮುದ, ಚಿತ್ರದುರ್ಗ (ತಾ) ಹ (ಜಿ) (ಇತರೆ ಗಿರಿಯಪ್ಪ 
ಒಬ್ಬರು) ವಾಸ: ಅವಳಿಹಟ್ಟಿ, ಹೊಳಲ್ಲೆರೆ (ತಾ), ಚಿತ್ರದುರ್ಗ (ಜಿ). 
ಅಧಿ ಪ್ರಕಟಣೆ 


ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಶ್ರೀ ರಾಜಪ್ಪ, ಇವರು ಪ್ರತಿವಾದಿಯಲ್ಲಿ 
ಕೆಲಸ ಮಾಡುತ್ತಿದ್ದಾಗ ದಿನಾ೦ಕ:27.05.2009ರಂದು ನಡೆದ ಘಟನೆಯಿಂದ ಸಾವನ್ನಪ್ಪಿರುತ್ತಾರೆಂದು ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ 
ಅಡಿಯಲ್ಲಿ 1ನೇ ಮತ್ತು 2ನೇ ಪ್ರತಿವಾದಿಯಿ೦ದ ಪರಿಹಾರ ಕೋರಿ ಮೇಲ್ಕಂಡ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ 
ಅಥವಾ ತಾವೇನಾದರೂ ಮೃತನ ನಿಜವಾದ ಅವಲಂಬಿತರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. 
ಮೇಲೆ ನಿಗದಿಪಡಿಸಿದ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ 
ಅರ್ಜಿಯನ್ನು ವಿಚಾರಣೆಗೆ ಪರಿಗಣಿಸಲಾಗುವುದು. 

ಎ.ಪಿ. ಪುಂಡಲೀಕರಾವ್‌ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ 
ಪರಿಹಾರ ಆಯುಕ್ತರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಸಂಖ್ಯೆ: ಕಾಅಚಿ/ಕಾನಪ/ಎಫ್‌/ಸಿಆರ್‌-102/2010, ದಿನಾಂಕ:11.01.2011 


ಅರ್ಜಿದಾರರು: ವಿರುದ್ದ ಪ್ರತಿವಾದಿಗಳು: 
1 ಶ್ರೀಮತಿ ವಸಂತ ಕೋಂ ಕಾಂತರಾಜ ಕೆ. 1 ಶ್ರೀ ಎಸ್‌.ಸಿ. ಚಂದ್ರಶೇಖರ್‌ ತಂದೆ: ಎಸ್‌. ಚನ್ನವೀರಪ್ಪ, 
2) ತಿಪ್ಪಮ್ಮ (3) ಎಸ್‌. ರಾಮಸ್ವಾಮಿ, ವಾಸ: ಮೃತ್ಯುಂಜಯ ಮೋಟಾರ್‌ ಟ್ರಾನ್ಸ್‌ಪೋರ್ಟ್‌, ವಿ.ಪಿ. 


ವಾಸ: ದೊಡ್ಡ ಉಳ್ಳಾರ್ತಿ, ಚಳ್ಳಕೆರೆ (ತಾ), ಚಿತ್ರದುರ್ಗ (ಜಿ). ಬಡಾವಣೆ, ಚಿತ್ರದುರ್ಗ. 


೨೬೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





2) ದಿ ಬ್ರ್ಯಾಂಚ್‌ ಮ್ಯಾನೇಜರ್‌ ನ್ಯಾಷನಲ್‌ ಇನ್‌ಷೂರೆನ್ಸ್‌ ಕಂ.ಲಿ., 
ಬ್ರ್ಯಾಂಚ್‌ ಆಫೀಸ್‌, ಲಕ್ಷ್ಮೀ ಬಜಾರ್‌, ಚಿತ್ರದುರ್ಗ. 
ಅಧಿ ಪ್ರಕಟಣೆ 

ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಶ್ರೀ ಕಾಂತರಾಜು ಆರ್‌. ಇವರು 1ನೇ 
ಪ್ರತಿವಾದಿಯ ಬಸ್‌ ಸಂಖ್ಯೆ: ಕೆಎ-16/ಸಿ-8228ರಲ್ಲಿ ಕಂಡೆಕ್ಟರ್‌ ಆಗಿ ಕೆಲಸ ಮಾಡುತ್ತಿದ್ದಾಗ ದಿನಾ೦ಕ:04.03.2010ರಂದು ಅಪಘಾತ ಉಂಟಾಗಿ 
ಸಾವನ್ನಪ್ಪಿರುತ್ತಾರೆಂದು ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ 1ನೇ ಮತ್ತು 2ನೇ ಪ್ರತಿವಾದಿಯಿ೦ದ ಪರಿಹಾರ ಕೋರಿ ಮೇಲ್ಕಂಡ 
ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ 
ಅಥವಾ ತಾವೇನಾದರೂ ಮೃತನ ನಿಜವಾದ ಅವಲಂಬಿತರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. 
ಮೇಲೆ ನಿಗದಿಪಡಿಸಿದ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ 
ಅರ್ಜಿಯನ್ನು ವಿಚಾರಣೆಗೆ ಪರಿಗಣಿಸಲಾಗುವುದು. 

ಎ.ಪಿ. ಪುಂಡಲೀಕರಾವ್‌ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ 
ಪರಿಹಾರ ಆಯುಕ್ತರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಸಂಖ್ಯೆ: ಕಾಅಚಿ/ಕಾನಪ/ಎಫ್‌/ಸಿಆರ್‌-108/2010, ದಿನಾಂಕ:11.01.2011 


ಅರ್ಜಿದಾರರು: ವಿರುದ್ದ ಪ್ರತಿವಾದಿಗಳು: 
1 ಶ್ರೀಮತಿ ತಿಮ್ಮಕ್ಕ ಕೋಂ ಲೇಟ್‌ ತಿಮ್ಮರಾಜು 1 ಶ್ರೀ ಹನುಮಂತಪ್ಪ ತಂದೆ: ತಟ್ಟೆ ಹನುಮಂತ ಬೋವಿ 
ವಾಸ: ದಿಂಡವಾರ ಭೋವಿ ಕಾಲೋನಿ, ಹಿರಿಯೂರು (ತಾ), ಅಲಿಯಾಸ್‌ ತಟ್ಟೆ ಹನುಮಭೋವಿ, 
ಚಿತ್ರದುರ್ಗ (ಜಿ) (ಇತರೆ ಮೂರು) ವಾಸ: ದಿಂಡವಾರ ಭೋವಿ ಕಾಲೋನಿ, ಹಿರಿಯೂರು (ತಾ), 
ಚಿತ್ರದುರ್ಗ (ಜಿ). 
ಅಧಿ ಪ್ರಕಟಣೆ 


ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಶ್ರೀ ತಿಮ್ಮರಾಜು ತಂದೆ: ಪುಟ್ಟಾಭೋವಿ 
ಇವರು ಪ್ರತಿವಾದಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ದಿನಾ೦ಕ:11.04.2010ರಂದು ಅಪಘಾತ ಉಂಟಾಗಿ ಸಾವನ್ನಪ್ಪಿರುತ್ತಾರೆಂದು ಕಾರ್ಮಿಕ ನಷ್ಟ ಪರಿಹಾರ 
ಕಾಯ್ದೆ 1923ರ ಅಡಿಯಲ್ಲಿ ಪ್ರತಿವಾದಿಯಿ೦ಂದ ಪರಿಹಾರ ಕೋರಿ ಮೇಲ್ಕಂಡ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ 
ಅಥವಾ ತಾವೇನಾದರೂ ಮೃತನ ನಿಜವಾದ ಅವಲಂಬಿತರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. 
ಮೇಲೆ ನಿಗದಿಪಡಿಸಿದ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ 
ಅರ್ಜಿಯನ್ನು ವಿಚಾರಣೆಗೆ ಪರಿಗಣಿಸಲಾಗುವುದು. 

ಎ.ಪಿ. ಪುಂಡಲೀಕರಾವ್‌ 
ಪಿ.ಆರ್‌.245 ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ 
ಪರಿಹಾರ ಆಯುಕ್ತರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಸಂಖ್ಯೆ: ಕಾಅಚಿ/ಕಾನಪ/ಎಫ್‌/ಸಿಆರ್‌-150/2010, ದಿನಾಂಕ:11.01.2011 


ಅರ್ಜಿದಾರರು: ವಿರುದ್ದ ಪ್ರತಿವಾದಿಗಳು: 
1 ಶ್ರೀಮತಿ ಕಾಂತಮ್ಮ ಅಲಿಯಾಸ್‌ ಕಾಂತಶ್ರೀ ಕೋಂ ಲೇಟ್‌ 1 ಶ್ರೀ ಪ್ರಕಾಶ ತಂದೆ: ದಾಸಪ್ಪ, 
ಅ೦ಜನಮೂರ್ತಿ, ವಾಸ: ಬಿ.ವಿ.ಕೆ. ಲೇಔಟ್‌, ಹೊಳಲ್ಕೆರೆ ರಸ್ತೆ, ಚಿತ್ರದುರ್ಗ. 
2) ಸಾಮ್ಯುಯಲ್‌ ಸಶಾಂಕ್‌, 3) ದುರುಗಪ್ಪ 2) ದಿ ಬ್ರ್ಯಾಂಚ್‌ ಮ್ಯಾನೇಜರ್‌, ನ್ಯಾಷನಲ್‌ ಇನ್‌ಷೂರೆನ್ಸ್‌ ಕ೦.ಲಿ., 
4) ದುರುಗಮ್ಮ ವಾಸ: ತಿರುಮಲ್ಲಪುರ, ಚಿತ್ರದುರ್ಗ (ತಾ). ಬ್ರ್ಯಾಂಚ್‌ ಆಫೀಸ್‌, ಲಕ್ಷ್ಮೀಬಜಾರ್‌, ಚಿತ್ರದುರ್ಗ ಟೌನ್‌. 


ಚಿತ್ರದುರ್ಗ (ಜಿ). 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೩೯ 





ಅಧಿ ಪ್ರಕಟಣೆ 

ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಶ್ರೀ ಅ೦ಜನಮೂರ್ತಿ, ಇವರು 1ನೇ 
ಪ್ರತಿವಾದಿಯ ಆಟೋ ರಿಕ್ಷಾ ಸಂಖ್ಯೆಕೆಎ-16/ಎ-5772ರಲ್ಲಿ ಚಾಲಕನಾಗಿ ಕೆಲಸ ಮಾಡುತ್ತಿದ್ದಾಗ ದಿನಾ೦ಕ:14.07.2010ರಂದು ಅಪಘಾತ ಉಂಟಾಗಿ 
ಸಾವನ್ನಪ್ಪಿರುತ್ತಾರೆಂದು ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ 1ನೇ ಮತ್ತು 2ನೇ ಪ್ರತಿವಾದಿಯಿಂದ ಪರಿಹಾರ ಕೋರಿ ಮೇಲ್ಕಂಡ 
ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ 
ಅಥವಾ ತಾವೇನಾದರೂ ಮೃತನ ನಿಜವಾದ ಅವಲಂಬಿತರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. 
ಮೇಲೆ ನಿಗದಿಪಡಿಸಿದ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ 
ಅರ್ಜಿಯನ್ನು ವಿಚಾರಣೆಗೆ ಪರಿಗಣಿಸಲಾಗುವುದು. 

ಎ.ಪಿ. ಪುಂಡಲೀಕರಾವ್‌ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ 
ಪರಿಹಾರ ಆಯುಕ್ತರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಸಂಖ್ಯೆ: ಕಾಅಚಿ/ಕಾನಪ/ಎಫ್‌/ಸಿಆರ್‌-163/2010, ದಿನಾಂಕ:11.01.2011 


ಅರ್ಜಿದಾರರು: ವಿರುದ್ದ ಪ್ರತಿವಾದಿಗಳು: 
1) ಶ್ರೀ ಶಿವಲಿಂಗಪ್ಪ ತಂದೆ: ಕೆಂಗುಂಟೆ ಹನುಮಂತಪ್ಪ, 1) ಶ್ರೀಮತಿ ಸುಧಾ ಸಿದ್ದೇಶಿ ಕೋಂ ಸಿದ್ದೇಶಿ, 
ವಾಸ: ಹೊನ್ನೇಬಾಗಿ, ಚೆನ್ನಗಿರಿ (ತಾ). ದಾವಣಗೆರೆ (ಜಿ), (ಇತರೆ ವಾಸ: 79, ಜಗಳೂರು ರಸ್ತೆ, ಬಸ್‌ಸ್ಟ್ಯಾಂಡ್‌ ಎದುರು, ಅಣಜಿ 
ಮೂರು ಜನರು) (ಪೋಸ್ಟ್‌, ದಾವಣಗೆರೆ (ತಾ) & (ಜಿ). 


2) ದಿ ಮ್ಯಾನೇಜರ್‌, ಐ.ಸಿ.ಐ.ಸಿ.ಐ. ಲಂಬೋರ್ಡ್‌ ಜನರಲ್‌ 
ಇನ್‌ಷೂರೆನ್ಸ್‌ ಕಂ.ಲಿ., 3ನೇ ಪ್ಲೋರ್‌, ರಿಚ್‌ಮಂಡ್‌ ರಸ್ತೆ 
ಬೆಂಗಳೂರು. 

ಅಧಿ ಪ್ರಕಟಣೆ 

ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಶ್ರೀ ಎಸ್‌. ಸ್ವಾಮಿ ತಂದೆ: ಶಿವಲಿಂಗಪ್ಪ, 
ಇವರು 1ನೇ ಪ್ರತಿವಾದಿಯ ಕಾರ್‌ ಸಂಖ್ಯೆಕೆಎ-17/ಎನ್‌-1390ರಲ್ಲಿ ಚಾಲಕನಾಗಿ ಕೆಲಸ ಮಾಡುತ್ತಿದ್ದಾಗ ದಿನಾ೦ಕ:06.07.2010ರಂದು ಅಪಘಾತ 
ಉಂಟಾಗಿ ಸಾವನ್ನಪ್ಪಿರುತ್ತಾರೆಂದು ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ 1ನೇ ಮತ್ತು 2ನೇ ಪ್ರತಿವಾದಿಯಿಂದ ಪರಿಹಾರ ಕೋರಿ 
ಮೇಲ್ಕಂಡ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ 
ಅಥವಾ ತಾವೇನಾದರೂ ಮೃತನ ನಿಜವಾದ ಅವಲಂಬಿತರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. 
ಮೇಲೆ ನಿಗದಿಪಡಿಸಿದ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ 
ಅರ್ಜಿಯನ್ನು ವಿಚಾರಣೆಗೆ ಪರಿಗಣಿಸಲಾಗುವುದು. 

ಎ.ಪಿ. ಪುಂಡಲೀಕರಾವ್‌ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ 
ಪರಿಹಾರ ಆಯುಕ್ತರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಸಂಖ್ಯೆ: ಕಾಅಚಿ/ಕಾನಪ/ಎಫ್‌/ಸಿಆರ್‌-178/2010, ದಿನಾಂಕ:11.01.2011 


ಅರ್ಜಿದಾರರು: ವಿರುದ್ದ ಪ್ರತಿವಾದಿಗಳು: 
1) ಶ್ರೀ ಮೊಹಮ್ಮದ್‌ ಇಬ್ರಾಹಿಂ ಸಾಬ್‌ ತಂದೆ: ಲೇಟ್‌ ಸರ್ದಾರ್‌ 1 ಶ್ರೀ ನಜೀರ್‌ ಅಹ್ಮದ್‌ ತಂದೆ: ಅಲ್ಲಾವುದ್ದೀನ್‌ ಸಾಬ್‌, 
ಹುಸೇನ್‌ ಸಾಬ್‌, ವಾಸ: ಬಿಳ್ಳೇಹಳ್ಳಿ, ಬುಕ್ಕಂಬುಡಿ (ಪೋಸ್ಟ್‌), ತರೀಕೆರೆ (ತಾ). 
ವಾಸ: ಬಿಲ್ಲೇಹಳ್ಳಿ, ಬುಕ್ಕಂಬುಡಿ (ಪೋಸ್ಟ್‌), ತರೀಕೆರೆ (ತಾ), ಚಿಕ್ಕಮಗಳೂರು (ಜಿ). 


ಚಿಕ್ಕಮಗಳೂರು (ಜಿ), (ಇತರೆ ಮೂರು ಜನರು) 


೨೬೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





2) ದಿ ಡಿವಿಜಿನಲ್‌ ಮ್ಯಾನೇಜರ್‌ ಚೋಳಮಂಡಳಂ ಜನರಲ್‌ 

ಇಂಡಿಯಾ ಇನ್‌ಷೂರೆನ್ಸ್‌ ಕಂ.ಲಿ., ಡಿವಿಜಿನಲ್‌ ಆಫೀಸ್‌, 

ಜೆ.ಪಿ.ನಗರ, ಶೇಖರ್‌ ಕಣ್ಣಿನ ಆಸ್ಪತ್ರೆಯ ಸಮೀಪ, ಬೆ೦ಗಳೂರು. 
ಅಧಿ ಪ್ರಕಟಣೆ 

ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಶ್ರೀ ಆರೀಫುಲ್ಲಾ, ಇವರು 1ನೇ 
ಪ್ರತಿವಾದಿಯ ಲಾರಿ ಸಂಖ್ಯೆಕೆಎ-18/ಎ-1408ರಲ್ಲಿ ಚಾಲಕನಾಗಿ ಕೆಲಸ ಮಾಡುತ್ತಿದ್ದಾಗ ದಿನಾ೦ಕ:17.05.2010ರಂದು ಅಪಘಾತ ಉಂಟಾಗಿ 
ಸಾವನ್ನಪ್ಪಿರುತ್ತಾರೆಂದು ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ 1ನೇ ಮತ್ತು 2ನೇ ಪ್ರತಿವಾದಿಯಿಂದ ಪರಿಹಾರ ಕೋರಿ ಮೇಲ್ಕಂಡ 
ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ 
ಅಥವಾ ತಾವೇನಾದರೂ ಮೃತನ ನಿಜವಾದ ಅವಲಂಬಿತರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. 
ಮೇಲೆ ನಿಗದಿಪಡಿಸಿದ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ 
ಅರ್ಜಿಯನ್ನು ವಿಚಾರಣೆಗೆ ಪರಿಗಣಿಸಲಾಗುವುದು. 

ಎ.ಪಿ. ಪುಂಡಲೀಕರಾವ್‌ 
ಪಿ.ಆರ್‌.246 ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ 
ಪರಿಹಾರ ಆಯುಕ್ತರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-1, ವಿಜಾಪುರ ಜಿಲ್ಲೆ, ವಿಜಾಪುರ 
ಪ್ರಕರಣ ಸಂಖ್ಯೆ: ಡಬ್ಲೂ ಹಿಎ/ಎಸ್‌ಆರ್‌-35/2011, ದಿನಾಂಕ:25.03.2011 


ಅರ್ಜಿದಾರರು: ಪ್ರತಿವಾದಿಗಳು: 
1 ಅಶ್ವಿನಿ ದಶರಥ ಲೋಖಂಡೆ 1 ರಾಮಚಂದ್ರ ನಿವೃತ್ತಿ ಪವಾರ 
2) ತೇಜೇಶ ದಶರಥ ಲೋಖಂಡೆ ಲಾರಿ ಮಾಲೀಕರು ನಂ.ಎಂಹೆಚ್‌-13/ಜಿ-2067 
3) ತೃಪ್ತಿ ದಶರಥ ಲೋಖಂಡೆ ಸಾ: ಜೆವುರ, ತಾ: ಕರಮಳಾ, ಜಿ: ಸೊಲ್ಲಾಪುರ. 
ಎಲ್ಲರೂ ಇರುವುದು ಡೋಬಳೆಗಲ್ಲಿ, ವಿಜಾಪುರ. 2) ಐ.ಸಿ.ಐ.ಸಿ.ಐ. ಲಾ೦ಬೋರ್ಡ್‌ ಇನ್ನೂರೆನ್ಸ್‌ ಕಂ.ಲಿ. ಗೋಕುಲ ರೋಡ್‌, ಹುಬ್ಬಳ್ಳಿ. 
ಪ್ರಕಟಣೆ 


ಮೇಲ್ಮಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ದಶರಥ ಭಗವಾನ ಲೋಖಂಡೆ ಇವರು 
ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ:2105.2010ರಂದು ಅಪಘಾತಕ್ಕೀಡಾಗಿ 
ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ ಅವಲಂಬಿತರಾಗಿರುವುದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು 
ಪ್ರತಿವಾದಿಗಳಿ೦ದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ, 
ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ, ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು ಹಾಗೂ ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ 
ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 

ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಠ 
ಪರಿಹಾರ ಆಯುಕ್ತರು, 
ಉಪವಿಭಾಗ-1, ವಿಜಾಪುರ. 
ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-1, ವಿಜಾಪುರ ಜಿಲ್ಲೆ, ವಿಜಾಪುರ 
ಪ್ರಕರಣ ಸಂಖ್ಯೆ: ಡಬ್ಲೂ ಹಿಎ/ಎಸ್‌ಆರ್‌-36/2011, ದಿನಾಂಕ:25.03.2011 


ಅರ್ಜಿದಾರರು: ಪ್ರತಿವಾದಿಗಳು: 
1) ರಾಮ ಶಾಂತಾಜಿ ಹರನಾವಳ 1 ರಾಮಚಂದ್ರ, ನಿವೃತ್ತಿ ಪವಾರ 
2) ಲತಾ ರಾಮ ಹರನಾವಳ ಲಾರಿ ಮಾಲೀಕರು ನಂ.ಎಂಹೆಚ್‌-13/ಜಿ-2067 ಸಾ: ಜೆವುರ, 
ಸಾ: ಡೋಬಳೆಗಲ್ಲಿ, ವಿಜಾಪುರ. ತಾ:ಕರಮಳಾ, ಜಿ: ಸೊಲ್ಲಾಪುರ. 


2) ಐ.ಸಿ.ಐ.ಸಿ.ಐ. ಲಾ೦ಬೋರ್ಡ್‌ ಇನ್ನೂರೆನ್ಸ್‌ ಕಂ.ಲಿ. ಗೋಕುಲ 
ರೋಡ್‌, ಹುಬ್ಬಳ್ಳಿ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೪೧ 





ಪ್ರಕಟಣೆ 

ಮೇಲ್ಮಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಅಮೋಲ ರಾಮ ಹರನಾವಳ ಇವರು ಪ್ರತಿವಾದಿಗಳ 
ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾ೦ಕ:21.05.2010ರಂದು ಅಪಘಾತಕ್ಕೀಡಾಗಿ ಮೃತನಾಗಿರುತ್ತಾನೆಂದು, ಅಲ್ಲದೇ 
ತಾವು ಮೃತರ ಅವಲಂಬಿತರಾಗಿರುವುದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು 
ವಿನಂತಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ, 
ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ, ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು ಹಾಗೂ ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ 
ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 

ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಠ 
ಪಿ.ಆರ್‌.411 ಪರಿಹಾರ ಆಯುಕ್ತರು, 
ಉಪವಿಭಾಗ-1, ವಿಜಾಪುರ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, 916-ಗ೦ಗೋತ್ರಿನಗರ, 
ಎಸ್‌.ಐ.ಟಿ.ಬ್ಯಾಕ್‌, ತುಮಕೂರು ಜಿಲ್ಲೆ, ತುಮಕೂರು 
ಸಂಖ್ಯೆ: ಕಾಅತು:ಕಾಪಕಾ:ಸಿಆರ್‌: ಮಿಸ್‌-01/11, ದಿನಾಂಕ:10.01.2011 


ಅರ್ಜಿದಾರರು: ಪ್ರತಿವಾದಿಗಳು: 
1) ಶ್ರೀಮತಿ ತೊಳಸಮ್ಮ ಪತಿ: ಲೇಟ್‌ ಚಂದ್ರಯ್ಯ, ವಯಸ್ಸು.30 1 ರುದ್ರಣ್ಣ ತಂದೆ: ಲೇಟ್‌ ಚನ್ನಬಸವಯ್ಯ, ವಯಸ್ಸು; ಸುಮಾರು 
ವರ್ಷ. 40 ವರ್ಷ, 
2) ನೇತ್ರಾವತಿ ತಂದೆ: ಲೇಟ್‌ ಚಂದ್ರಯ್ಯ, ವಯಸ್ಸುಃ13 ವರ್ಷ. ವಾಸ: ಮಶನಾಪುರ ಗ್ರಾಮ, ಚನ್ನೇನಹಳ್ಳಿ ಪೋಸ್ಟ್‌, ಬೆಳ್ಳಾವಿ 
3) ನರಸಿಂಹರಾಜು ತಂದೆ: ಲೇಟ್‌ ಚಂದ್ರಯ್ಯ, ವಯಸ್ಸು 12 ಹೋಬಳಿ, ತುಮಕೂರು ತಾಲ್ಲೂಕು. 
ವರ್ಷ. 2) ದಿ ನ್ಯೂ ಇಂಡಿಯಾ ಅಶ್ಯೂರೆನ್ಸ್‌ ಕಂ.ಲಿ. ಬ್ರ್ಯಾಂಚ್‌ ಆಫೀಸ್‌, 
4) ರಮ್ಯ ತಂದೆ: ಲೇಟ್‌ ಚಂದ್ರಯ್ಯ, ವಯಸ್ಸು 10 ವರ್ಷ. 1ನೇ ಮಹಡಿ, ತುಮಕೂರು ಶಾಪಿಂಗ್‌ ಕಾಂಫ್ಲೆಕ್ಸ್‌ ಬಿ.ಹೆಚ್‌. ರಸ್ತೆ 
2 ಮತ್ತು 4ನೇ ಅರ್ಜಿದಾರರು ಅಪ್ರಾಪ್ಪರಾಗಿದ್ದು, ಅವರ ಪರವಾಗಿ ತುಮಕೂರು. 


ಅವರ ಸ್ವಾಭಾವಿಕ ಸಂರಕ್ಷಕರಾದ ತಾಯಿ 1ನೇ ಅರ್ಜಿದಾರರು 
ಪ್ರತಿನಿಧಿಸುವರು. 
ವಾಸ: ಮಶನಾಪುರ ಗ್ರಾಮ, ಬೆಳ್ಳಾವಿ ಹೋಬಳಿ, ತುಮಕೂರು 
ತಾಲ್ಲೂಕು. 
ಪ್ರಕಟಣೆ 

1ನೇ ಅರ್ಜಿದಾರರ ಮಗ ಮೃತ ಚಂದ್ರಯ್ಯ ರವರು 1ನೇ ಪ್ರತಿವಾದಿಗಳ ಟ್ರ್ಯಾಕ್ಟರ್‌ ಟ್ರೈಲರ್‌ ಸಂಖ್ಯೆ: ಕೆಎ-06-ಟಿ-9306/9307 ಟ್ರ್ಯಾಕ್ಟರ್‌ 
ಟ್ರೈಲರಿನಲ್ಲಿ ಕಾರ್ಮಿಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ದಿನಾ೦ಕ:11.11.2010ರಂದು ಆದ ಅಪಘಾತದಲ್ಲಿ ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಲೈಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಆಯುಕ್ತರು, 
ಕಾರ್ಮಿಕ ನಷ್ಟ ಪರಿಹಾರ ನ್ಯಾಯಾಲಯ, 
ತುಮಕೂರು ಜಿಲ್ಲೆ, ತುಮಕೂರು. 


೨೬೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, 916-ಗ೦ಗೋತ್ರಿನಗರ, 
ಎಸ್‌.ಐ.ಟಿ.ಬ್ಯಾಕ್‌, ತುಮಕೂರು ಜಿಲ್ಲೆ, ತುಮಕೂರು 
ಸಂಖ್ಯೆ: ಕಾಅತು:ಕಾಪಕಾ:ಸಿಆರ್‌-03/11, ದಿನಾ೦ಕ:01.02.2011 


ಅರ್ಜಿದಾರರು: ಪ್ರತಿವಾದಿಗಳು: 
1 ಶ್ರೀಮತಿ ಸಾದತ್ತುನ್ನಿಸಾ ಪತಿ: ಲೇಟ್‌ ಪ್ಯಾರೆಜಾನ್‌, ವಯಸ್ಸು 1 ಮೊಹ್ಮದ್‌ ರಫಿ ತಂದೆ: ಅಬ್ದುಲ್‌ ರಹಮಾನ್‌ ಪ್ರಾಪ್ತ ವಯಸ್ಸು; 
48 ವರ್ಷ. ವಾಸ: ಖರಡಿ ಮೊಹಲ್ಲಾ, ಶಿರಾ ಟೌನ್‌, ತುಮಕೂರು ಜಿಲ್ಲೆ. 
2) ಕುಮಾರಿ ಇಶ್ರತುನ್ನಿಸಾ ತಂದೆ: ಲೇಟ್‌ ಪ್ಯಾರೆಜಾನ್‌, ವಯಸ್ಸು: 2) ದಿ ಬ್ರ್ಯಾಂಚ್‌ ಮ್ಯಾನೇಜರ್‌ ಮೆ: ಶ್ರೀರಾಮ ಜನರಲ್‌ 
28 ವರ್ಷ. ಇನ್‌ಶ್ಯೂರೆನ್ಸ್‌ ಕಂ.ಲಿ. 3ನೇ ಮಹಡಿ, ಕೃಷ್ಣ ಚಿತ್ರಮಂದಿರದ ಹತ್ತಿರ, 
ವಿಳಾಸ: ಮೋಚಿ ಮೊಹಲ್ಲಾ, ಶಿರಾ ಟೌನ್‌, ತುಮಕೂರು ಜಿಲ್ಲೆ. ಎಂ.ಜಿ. ರಸ್ತೆ, ತುಮಕೂರು. 
ಪ್ರಕಟಣೆ 


1ನೇ ಅರ್ಜಿದಾರರ ಪತಿ ಮೃತ ಅಫ್ರೋಜ  ಅಫ್ರೋಜ ಪಾಷಾ ರವರು ನೇ ಪ್ರತಿವಾದಿಗಳ 407 ವ್ಯಾನ್‌ ಸಂಖ್ಯೆ: ಕೆಎ-27-4219 
ವಾಹನದಲ್ಲಿ ಚಾಲಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ದಿನಾ೦ಕ:23.01.2011ರಂದು ಆದ ಅಪಘಾತದಲ್ಲಿ ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಆಯುಕ್ತರು, 
ಪಿ.ಆರ್‌.189 ಕಾರ್ಮಿಕ ನಷ್ಟ ಪರಿಹಾರ ನ್ಯಾಯಾಲಯ, 
ತುಮಕೂರು ಜಿಲ್ಲೆ, ತುಮಕೂರು. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಸಂಖ್ಯೆ: ಕಾನಪ/ ಡಬ್ಬ್ಯೂಸಿಎ/ಸಿಆರ್‌-31/2010, ದಿನಾಂಕ:05.01.2011 


ಅರ್ಜಿದಾರರು: ಪ್ರತಿವಾದಿಗಳು: 
1 ಶ್ರೀಮತಿ ಜಯಂತಿ ಕೋಂ ಲೇಟ್‌ ಎಂ.ಬಿ. ರಾಜು, 1 ಕೃಷ್ಣಪ್ಪ ಬಿನ್‌ ಪುಟ್ಟೇಗೌಡ, ಮಾಲೀಕರು, ಲಾರಿ ಸಂಖ್ಯೆ: ಕೆಎ- 
2) ರಾಘವೇಂದ್ರ ಬಿನ್‌ ಲೇಟ್‌ ಎಂ.ಬಿ. ರಾಜು, 18/ಡಿ-2002, ಮೇಲಿನ ಕುರುವಳ್ಳಿ. ತೀರ್ಥಹಳ್ಳಿ ತಾ: 
3) ರಚನಾ ಬಿನ್‌ ಲೇಟ್‌ ಎಂ.ಬಿ. ರಾಜು, 2) ಓರಿಯಂಟಲ್‌ ಇನ್ಸೂರೆನ್ಸ್‌ ಕಂ.ಲಿ., 1ನೇ ತಿರುವು, ಗಾರ್ಡನ್‌ 
4) ಶ್ರೀಮತಿ ರಾಧಮ್ಮ ಕೋ೦ ಲೇಟ್‌ ಬೋಳ ಮರ್ಕಲ, ಏರಿಯಾ, ಶಿವಮೊಗ್ಗ. 


ಮಾಳೂರು, ಅಂದಗೆರೆ ಗ್ರಾಮ, ದೆವಂಗಿ ಅಂಚೆ, ತೀರ್ಥಹಳ್ಳಿ ತಾ: 
ಅಧಿಸೂಚನೆ 
ಅರ್ಜಿದಾರರು ದಿ: ಎಂ.ಬಿ. ರಾಜು ಇವರು ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತನಾಗಿದ್ದಾಗ, ದಿನಾ೦ಕ:21.04.2009 ರಂದು 


2 


೦ಭವಿಸಿದ ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತಳಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೇ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 

ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ ಇನ್ನಿತರೇ ಯಾವುದೇ ರೀತಿಯ ತಕರಾರು ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ 
ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ 
ನ್ಯಾಯಾಲಯವು ಯಾವ ಕ್ರೈಮ್‌ ಅರ್ಜಿ/ ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು 
ತಿಳಿಸಲಾಗಿದೆ. 

ಪಿ. ವಿಜಯದೇವ ನಾಯ್ಕ್‌ 
ಕಾರ್ಮಿಕ ಪರಿಹಾರ ಆಯುಕ್ತರು, 
ಕಾರ್ಮಿಕ ಪರಿಹಾರ ಆಯುಕ್ತರವರ 

ನ್ಯಾಯಾಲಯ, ಶಿವಮೊಗ್ಗ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೪೩ 





ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಸಂಖ್ಯೆ: ಕಾನಪ/ ಡಬ್ಬ್ಯೂಸಿಎ/ಸಿಆರ್‌-34/2010, ದಿನಾಂಕ:05.01.2011 


ಅರ್ಜಿದಾರರು: ಪ್ರತಿವಾದಿಗಳು: 
1 ಶ್ರೀಮತಿ ರೇಖಾ ಕೋಂ ವೇಲು, 1 ಅಧ್ಯಕ್ಷರು, ರೋಟರಿ ಕ್ಷಬ್‌, ರಿವರ್‌ ಸೈಡ್‌ ಚಾರಿಟಬಲ್‌ ಟ್ರಸ್ಟ್‌, 
2) ವಸಂತ ಬಿನ್‌ ವೇಲು ಶಿವಮೊಗ್ಗ. 
3) ವರ್ಷ ಬಿನ್‌ ವೇಲು 2) ನಾಗರಾಜ ಬಿನ್‌ ಮಲ್ಲಪ್ಪ ಸಿವಿಲ್‌ ಇಂಜಿನಿಯರ್‌, ವಿಶ್ವಬಂಧು 
ವಾಸ: ಗುಂಡಪ್ಪ ಶೆಡ್‌, ಶಿವಮೊಗ್ಗ. ಮೊದಲನೇ ಮಹಡಿ, 4ನೇ ತಿರುವು, ಎಡಭಾಗ, 60 ಅಡಿ ರಸ್ತೆ, 


ವಿನೋಬನಗರ, ಶಿವಮೊಗ್ಗ. 
3) ಮಂಜುನಾಥ ಬಿನ್‌ ಮರ್ಗಬಂದು, ಗಾರೆಮೇಸ್ತಿ ಗುಂಡಪ್ಪ 
ಶೆಡ್‌, ಶಿವಮೊಗ್ಗ. 
4) ಹೆಚ್‌.ಎಂ. ಚಂದ್ರಶೇಖರಯ್ಯ, ಬಿನ್‌ ಚಿನ್ನಯ್ಯ, 4ನೇ ತಿರುವು, 
ಕೃಷಿನಗರ, ಶಿವಮೊಗ್ಗ. 
ಅಧಿಸೂಚನೆ 
ಅರ್ಜಿದಾರರು ದಿ: ವೇಲು ಇವರು ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತನಾಗಿದ್ದಾಗ, ದಿನಾ೦ಕ:25.06.2009 ರಂದು 
೦ಭವಿಸಿದ ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತಳಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೇ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ ಇನ್ನಿತರೇ ಯಾವುದೇ ರೀತಿಯ ತಕರಾರು ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ 
ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ 
ನ್ಯಾಯಾಲಯವು ಯಾವ ಕ್ರೈಮ್‌ ಅರ್ಜಿ/ ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು 
ತಿಳಿಸಲಾಗಿದೆ. 


2 


ಪಿ. ವಿಜಯದೇವ ನಾಯ್ಕ್‌ 
ಪಿ.ಆರ್‌.83 ಕಾರ್ಮಿಕ ಪರಿಹಾರ ಆಯುಕ್ತರು, 
ಕಾರ್ಮಿಕ ಪರಿಹಾರ ಆಯುಕ್ತರವರ 
ನ್ಯಾಯಾಲಯ, ಶಿವಮೊಗ್ಗ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಸಂಖ್ಯೆ: ಕಾನಪ/ ಡಬ್ಬ್ಯೂಸಿಎ/ಸಿಆರ್‌-35/2010, ದಿನಾಂಕ:05.01.2011 


ಅರ್ಜಿದಾರರು: ಪ್ರತಿವಾದಿಗಳು: 
1 ಶ್ರೀಮತಿ ಹೆಚ್‌.ಟಿ. ಗಾಯತ್ರಿ ಕೋಂ ಲೇಟ್‌ ಶ್ರೀಧರ್‌ 1 ಮ್ಯಾನೇಜಿಂಗ್‌ ಡೈರೆಕ್ಟರ್‌, ದಿ. ಎಂ.ಪಿ.ಎಂ.ಲಿ., ಭದ್ರಾವತಿ 
2) ಸಿಂಚನಾ ಬಿನ್‌ ಲೇಟ್‌ ಶ್ರೀಧರ್‌, 2) ದಿ ಡಿವಿಜನಲ್‌ ಮ್ಯಾನೇಜರ್‌, ದಿ ನ್ಯೂ ಇಂಡಿಯಾ ಅಶೂರೆನ್ಸ್‌ 
3) ಶ್ರೀಮತಿ ಸೀತಮ್ಮ ಕೋಂ ಚಿನ್ನಯ್ಯ ಗೌಡ, ಕಂ.ಲಿ. ಮಲ್ಲಪ್ಪ ಕಾಂಫ್ಲೆಕ್ಸ್‌ ಬಿ.ಹೆಚ್‌. ರಸ್ತೆ ಶಿವಮೊಗ್ಗ. 


4) ಚಿನ್ನಯ್ಯ ಗೌಡ ಬಿನ್‌ ಲಿಂಗಣ್ಣ ಗೌಡ 
ವಾಸ: ಹುಲ್ಲತ್ತಿ ಗ್ರಾಮ, ತೀರ್ಥಹಳ್ಳಿ ತಾ: 
ಅಧಿಸೂಚನೆ 
ಅರ್ಜಿದಾರರು ದಿ: ಶ್ರೀಧರ್‌ ಇವರು ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತನಾಗಿದ್ದಾಗ, ದಿನಾ೦ಕ:04.07.2004 ರಂದು 
ಸಂಭವಿಸಿದ ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತಳಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೇ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ ಇನ್ನಿತರೇ ಯಾವುದೇ ರೀತಿಯ ತಕರಾರು ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ 
ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ 
ನ್ಯಾಯಾಲಯವು ಯಾವ ಕ್ರೈಮ್‌ ಅರ್ಜಿ/ ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು 
ತಿಳಿಸಲಾಗಿದೆ. 
ಪಿ. ವಿಜಯದೇವ ನಾಯ್ಕ್‌ 
ಕಾರ್ಮಿಕ ಪರಿಹಾರ ಆಯುಕ್ತರು, 
ಕಾರ್ಮಿಕ ಪರಿಹಾರ ಆಯುಕ್ತರವರ 
ನ್ಯಾಯಾಲಯ, ಶಿವಮೊಗ್ಗ. 


೨೬೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಸಂಖ್ಯೆ: ಕಾನಪ/ ಡಬ್ಬ್ಯೂಸಿಎ/ಸಿಆರ್‌-38/2010, ದಿನಾಂಕ:05.01.2011 


ಅರ್ಜಿದಾರರು: ಪ್ರತಿವಾದಿಗಳು: 
1 ಶ್ರೀಮತಿ ಹನುಮಕ್ಕ ಕೋಂ ಲೇಟ್‌ ತಿಪ್ಪೇಸ್ವಾಮಿ ಮತ್ತು ದಾಸೇಗೌಡ, ಬಿನ್‌ ಗಿರಿಯಪ್ಪಗೌಡ, ವ್ಯವಸಾಯಗಾರರು, 
ಇತರರು ಮಲಗಾರು ಹಳ್ಳಿ, ತೀರ್ಥಹಳ್ಳಿ ತಾ: ಶಿವಮೊಗ್ಗ ಜಿಲ್ಲೆ. 


ಎಲ್ಲರ ವಾಸ: ಬೆಂಚಿಕಟ್ಟೆ, ಜಗಳೂರು ತಾ: ದಾವಣಗೆರೆ ಜಿ: 
ಅಧಿಸೂಚನೆ 

ಅರ್ಜಿದಾರರು ದಿ: ಮಂಜುನಾಥ ಇವರು ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತನಾಗಿದ್ದಾಗ, ದಿನಾ೦ಕ:04.04.2010 ರಂದು 
೦ಭವಿಸಿದ ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತಳಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೇ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ ಇನ್ನಿತರೇ ಯಾವುದೇ ರೀತಿಯ ತಕರಾರು ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ 
ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ 
ನ್ಯಾಯಾಲಯವು ಯಾವ ಕ್ರೈಮ್‌ ಅರ್ಜಿ/ ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು 
ತಿಳಿಸಲಾಗಿದೆ. 


2 


ಪಿ. ವಿಜಯದೇವ ನಾಯ್ಕ್‌ 
ಕಾರ್ಮಿಕ ಪರಿಹಾರ ಆಯುಕ್ತರು, 
ಕಾರ್ಮಿಕ ಪರಿಹಾರ ಆಯುಕ್ತರವರ 
ನ್ಯಾಯಾಲಯ, ಶಿವಮೊಗ್ಗ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಸಂಖ್ಯೆ: ಕಾನಪ/ ಡಬ್ಬ್ಯೂಸಿಎ/ಸಿಆರ್‌-40/2010, ದಿನಾಂಕ:05.01.2011 


ಅರ್ಜಿದಾರರು: ಪ್ರತಿವಾದಿಗಳು: 
1 ಶ್ರೀಮತಿ ಮಂಜುಳಮ್ಮ ಕೋಂ ಲೇಟ್‌ ಕೃಷ್ಣಮೂರ್ತಿ, 1 ಡಿ.ಎಸ್‌. ಪೆದ್ದಣ್ಣ ಬಿನ್‌ ಸಂಜೀವಪ್ಪ 
ಅಗರದಹಳ್ಳಿ, ಹೊಳೆಹೊನ್ನೂರು ಹೋಬಳಿ, ಭದ್ರಾವತಿ ತಾ: ಅಗರದಹಳ್ಳಿ ಕ್ಯಾಂಪ್‌, ಹೊಳೆಹೊನ್ನೂರು ಹೋಬಳಿ, ಭದ್ರಾವತಿ 
2) ಗಣೇಶ್‌ ಬಿನ್‌ ಲೇಟ್‌ ಕೃಷ್ಣಮೂರ್ತಿ, ಅಗರದಹಳ್ಳಿ ಕ್ಯಾಂಪ್‌, ತಾ: 


ಹೊಳೆಹೊನ್ನೂರು ಹೋಬಳಿ, ಭದ್ರಾವತಿ. 
ಅಧಿಸೂಚನೆ 

ಅರ್ಜಿದಾರರು ದಿ: ಕೃಷ್ಣಮೂರ್ತಿ ಇವರು ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತನಾಗಿದ್ದಾಗ, ದಿನಾ೦ಕ:26.05.2010 ರಂದು 
೦ಭವಿಸಿದ ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತಳಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೇ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ ಇನ್ನಿತರೇ ಯಾವುದೇ ರೀತಿಯ ತಕರಾರು ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ 
ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ 
ನ್ಯಾಯಾಲಯವು ಯಾವ ಕ್ರೈಮ್‌ ಅರ್ಜಿ/ ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು 
ತಿಳಿಸಲಾಗಿದೆ. 


2 


ಪಿ. ವಿಜಯದೇವ ನಾಯ್ಕ್‌ 
ಪಿ.ಆರ್‌.84 ಕಾರ್ಮಿಕ ಪರಿಹಾರ ಆಯುಕ್ತರು, 
ಕಾರ್ಮಿಕ ಪರಿಹಾರ ಆಯುಕ್ತರವರ 
ನ್ಯಾಯಾಲಯ, ಶಿವಮೊಗ್ಗ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಸಂಖ್ಯೆ: ಕಾನಪ/ ಡಬ್ಬ್ಯೂಸಿಎ/ಸಿಆರ್‌-1/2011, ದಿನಾಂಕ:24.02.2011 


ಅರ್ಜಿದಾರರು: ಪ್ರತಿವಾದಿಗಳು: 
1 ಪರಮೇಶಿ ಬಿನ್‌ ಪುರುಸಯ್ಯ ಡಿ.ಕೆ. ನಾಯಕ್‌ ಬಿನ್‌ ಸಾಮ್ಯ ನಾಯಕ್‌, 
2) ಅನ್ನಪೂರ್ಣಮ್ಮ ಕೋಂ ಪರಮೇಶಿ, ಹೊಸೂರು ಗ್ರಾ. ಎಸ್‌.ಬಿ.ಎಂ. ಉದ್ಯೋಗಿ, ಎಸ್‌.ಬಿ.ಎಂ. ತರೀಕೆರೆ, ರಣಮಾರಿ 


ಸೊಗಾನೆ ಅಂಚೆ, ಶಿವಮೊಗ್ಗ ತಾಲ್ಲೂಕು. ನಿಲಯ, ಮಲವಗೊಪ್ಪ, ಶಿವಮೊಗ್ಗ ತಾ: 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೪೫ 





ಅಧಿಸೂಚನೆ 

ಅರ್ಜಿದಾರರು ದಿ: ಸಂತೋಷ್‌ ಇವರು ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತನಾಗಿದ್ದಾಗ, ದಿನಾ೦ಕ:07.10.2010 ರಂದು 
೦ಭವಿಸಿದ ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತಳಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೇ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ ಇನ್ನಿತರೇ ಯಾವುದೇ ರೀತಿಯ ತಕರಾರು ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ 
ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ 
ನ್ಯಾಯಾಲಯವು ಯಾವ ಕ್ರೈಮ್‌ ಅರ್ಜಿ/ ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು 
ತಿಳಿಸಲಾಗಿದೆ. 


2 


ಪಿ. ವಿಜಯದೇವ ನಾಯ್ಕ್‌ 
ಕಾರ್ಮಿಕ ಪರಿಹಾರ ಆಯುಕ್ತರು, 
ಕಾರ್ಮಿಕ ಪರಿಹಾರ ಆಯುಕ್ತರವರ 
ನ್ಯಾಯಾಲಯ, ಶಿವಮೊಗ್ಗ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಸಂಖ್ಯೆ: ಕಾನಪ/ ಡಬ್ಬ್ಯೂಸಿಎ/ಸಿಆರ್‌-3/2011, ದಿನಾಂಕ:25.02.2011 


ಅರ್ಜಿದಾರರು: ಪ್ರತಿವಾದಿಗಳು: 
1 ಶ್ರೀಮತಿ ಗುಲ್‌ಶಿರಾ ಖಾನಂ, ಕೋಂ ದಿ: ಮಹ್ಮದ್‌ ದಸ್ತಗೀರ್‌, 1 ಬಿ.ಎನ್‌. ಮಂಜುನಾಥ ಗುಪ್ತ, ಬಿನ್‌ ದಿ: ಮೈಲಾರ ಲಿಂಗಶೆಟ್ಟಿ, 
2) ಸಾಜನ್‌ ಫರೀದ್‌ ಬಿನ್‌ ದಿ: ಮಹ್ಮದ್‌ ದಸ್ತಗೀರ್‌, ತಿಲಕ್‌ನಗರ ಬಡಾವಣೆ, ಶಿವಮೊಗ್ಗ. 
3) ಮಹ್ಮದ್‌ ತಲ್ಕೀನ್‌ ಬಿನ್‌ ದಿ: ಮಹ್ಮದ್‌ ದಸ್ತಗೀರ್‌, 2) ಶಾಖಾ ವ್ಯವಸ್ಥಾಪಕರು, ದಿ ನ್ಯೂ ಇಂಡಿಯಾ ಅಶ್ಕೂರೆನ್ಸ್‌ 
4) ಶಬನಮ್‌ ಸುಲ್ತಾನ ಬಿನ್‌ ದಿ: ಮಹ್ಮದ್‌ ದಸ್ತಗೀರ್‌, ಕಂ.ಲಿ. ಬಿ.ಹೆಚ್‌. ರಸ್ತೆ, ಶಿವಮೊಗ್ಗ. 


5) ಶುಮೈಲಾ ಬಾನು ಬಿನ್‌ ದಿ: ಮಹ್ಮದ್‌ ದಸ್ತಗೀರ್‌, 
ಎಲ್ಲರ ವಾಸ: ಬಸವನ ಗ೦ಗೂರು ಗ್ರಾಮ, ಅಬ್ಬಲಗೆರೆ ಅಂಚೆ, 
ಶಿವಮೊಗ್ಗ ತಾ: 
ಅಧಿಸೂಚನೆ 
ಅರ್ಜಿದಾರರು ದಿ: ಮಹ್ಮದ್‌ ದಸ್ತಗೀರ್‌ ಇವರು ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತನಾಗಿದ್ದಾಗ, ದಿನಾ೦ಕ:01.10.2010 
ರಂದು ಸಂಭವಿಸಿದ ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತಳಾದ ತಮಗೆ ಪ್ರತಿವಾದಿಯವರಿ೦ದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೇ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ ಇನ್ನಿತರೇ ಯಾವುದೇ ರೀತಿಯ ತಕರಾರು ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ 
ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ 
ನ್ಯಾಯಾಲಯವು ಯಾವ ಕ್ರೈಮ್‌ ಅರ್ಜಿ/ ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು 
ತಿಳಿಸಲಾಗಿದೆ. 
ಪಿ. ವಿಜಯದೇವ ನಾಯ್ಕ್‌ 
ಪಿ.ಆರ್‌.303 ಕಾರ್ಮಿಕ ಪರಿಹಾರ ಆಯುಕ್ತರು, 
ಕಾರ್ಮಿಕ ಪರಿಹಾರ ಆಯುಕ್ತರವರ 
ನ್ಯಾಯಾಲಯ, ಶಿವಮೊಗ್ಗ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಸಂಖ್ಯೆ: ಕಾನಪ/ ಡಬ್ರ್ಯೂಸಿಎ/ಸಿಆರ್‌-5/2011, ದಿನಾಂಕ:25.02.2011 


ಅರ್ಜಿದಾರರು: ಪ್ರತಿವಾದಿಗಳು: 
1 ದುರ್ಗಮ್ಮ ಕೋಂ ದಿ: ಕರಿಯಪ್ಪ, ಛಾನಲ್‌ ಏರಿ ನಾಗಪ್ಪ 1) ಮಂಜುನಾಥ್‌ ಬಿನ್‌ ಚಂದ್ರಪ್ಪ ಟ್ರಾಕ್ಟರ್‌ ಮಾಲೀಕರು, ರೈಲ್ವೆ 
ದೇವಸ್ಥಾನದ ಹಿಂಭಾಗ, ಶರಾವತಿ ನಗರ, ಶಿವಮೊಗ್ಗ. ಟ್ರಾಕ್‌ ಎಡಭಾಗ, ವೆಟರ್ನರಿ ಕಾಲೇಜ್‌ ರಸ್ತೆ ರಾಘವೇಂದ್ರ 
2) ಚೇತನ್‌ ಬಿನ್‌ ದಿ: ಕರಿಯಪ್ಪ ಬಡಾವಣೆ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕೃಪದ ಪಕ್ಕದ ಮನೆ, 


3) ಮದನ್‌ ಬಿನ್‌ ದಿ: ಕರಿಯಪ್ಪ ಕಾಶಿಪುರ, ವಿನೋಬನಗರ, ಶಿವಮೊಗ್ಗ. 


೨೬೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಅಧಿಸೂಚನೆ 
ಅರ್ಜಿದಾರರು ದಿ: ಕರಿಯಪ್ಪ ಇವರು ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತನಾಗಿದ್ದಾಗ, ದಿನಾ೦ಕ:25.03.2009 ರಂದು 
ಸಂಭವಿಸಿದ ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತಳಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೇ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ ಇನ್ನಿತರೇ ಯಾವುದೇ ರೀತಿಯ ತಕರಾರು ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ 
ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ 
ನ್ಯಾಯಾಲಯವು ಯಾವ ಕ್ರೈಮ್‌ ಅರ್ಜಿ/ ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು 
ತಿಳಿಸಲಾಗಿದೆ. 
ಪಿ. ವಿಜಯದೇವ ನಾಯ್ಕ್‌ 
ಕಾರ್ಮಿಕ ಪರಿಹಾರ ಆಯುಕ್ತರು, 
ಕಾರ್ಮಿಕ ಪರಿಹಾರ ಆಯುಕ್ತರವರ 
ನ್ಯಾಯಾಲಯ, ಶಿವಮೊಗ್ಗ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಸಂಖ್ಯೆ: ಕಾನಪ/ ಡಬ್ರ್ಯೂಸಿಎ/ಸಿಆರ್‌-6/2011, ದಿನಾಂಕ:25.02.2011 
ಅರ್ಜಿದಾರರು: ಪ್ರತಿವಾದಿಗಳು: 
ಶ್ರೀಮತಿ ರತ್ನಮ್ಮ ಕೋಂ ದೊಡ್ಡಪ್ಪ ಕುರುಬರ- ವಿಠಲಾಪುರ, 1) ಗಿರೀಶ್‌ ಜಿ.ಸಿ. ಬಿನ್‌ ಚಂದ್ರಶೇಖರಪ್ಪ, ಟ್ರಾಕ್ಟರ್‌ ಡ್ರೈವರ್‌, 
ಭದ್ರಾವತಿ ತಾ: ದಿಗ್ಗೇನಹಳ್ಳಿ, ಭದ್ರಾವತಿ ತಾ: 
2) ಎ.ಜಿ. ರಮೇಶ್‌ € ರಮೇಶ್‌ಗೌಡ್ರು ಬಿನ್‌ ಗೌಡುಮಲ್ಲಪ್ಪ ಗೌಡ 
ಅನವೇರಿ, ಭದ್ರಾವತಿ ತಾ: 
3) ಶ್ರೀಮತಿ ಶಕು೦ತಲಮ್ಮ ಕೋಂ ಎ.ಜಿ. ಮಹೇಶ್ವರಪ್ಪ ಗೌಡ್ರು, 
4) ಎ.ಎಂ. ಮಧುಗೌಡ ಬಿನ್‌ ಎ.ಜಿ. ಮಹೇಶ್ವರಪ್ಪ ಗೌಡ್ರು, 
ಅನವೇರಿ, ಭದ್ರಾವತಿ ತಾ: 
5) ಇಫ್ಕೋ ಟೋಕಿಯೋ ಜನರಲ್‌ ಇನ್ಸೂರೆನ್ಸ್‌ ಕಂ.ಲಿ.. 4 ಮತ್ತು 
5ನೇ ಮಹಡಿ, ಇಫ್ಕೋಟವರ್‌ ಪ್ಲಾಟ್‌-3, ಸೆಕ್ಟರ್‌-29, ಗುರುಗಾವ, 
ಹರಿಯಾಣ. 
ಅಧಿಸೂಚನೆ 
ಅರ್ಜಿದಾರರು ದಿ: ಮಹ್ಮದ್‌ ದಸ್ತಗೀರ್‌ ಇವರು ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತನಾಗಿದ್ದಾಗ, ದಿನಾಂಕ:14.11.2010 
ರಂದು ಸಂಭವಿಸಿದ ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತಳಾದ ತಮಗೆ ಪ್ರತಿವಾದಿಯವರಿ೦ದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೇ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ ಇನ್ನಿತರೇ ಯಾವುದೇ ರೀತಿಯ ತಕರಾರು ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ 
ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ 
ನ್ಯಾಯಾಲಯವು ಯಾವ ಕ್ರೈಮ್‌ ಅರ್ಜಿ/ ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು 
ತಿಳಿಸಲಾಗಿದೆ. 
ಪಿ. ವಿಜಯದೇವ ನಾಯ್ಕ್‌ 
ಪಿ.ಆರ್‌.304 ಕಾರ್ಮಿಕ ಪರಿಹಾರ ಆಯುಕ್ತರು, 
ಕಾರ್ಮಿಕ ಪರಿಹಾರ ಆಯುಕ್ತರವರ 
ನ್ಯಾಯಾಲಯ, ಶಿವಮೊಗ್ಗ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಸಂಖ್ಯೆ: ಕಾನಪ/ ಡಬ್ರ್ಯೂಸಿಎ/ಸಿಆರ್‌-28/2011, ದಿನಾಂಕ:24.02.2011 


ಅರ್ಜಿದಾರರು: ಪ್ರತಿವಾದಿಗಳು: 
1 ಪುಳ್ಳಯ್ಯ ಬಿನ್‌ ಆನಂದ ರಾವ್‌ ಪಿ. 1 ಮೆ: ಹಯಗ್ರೀವ ಇನ್‌ಫ್ರಾಸ್ಟಕ್ಷರ್‌ ಪ್ರಾಜೆಕ್ಟ್‌ ಲಿ. ಮನೆ ನಂ.2- 
2) ರಾಧ ಕುಮಾರಿ ಕೋಂ ಪುಳ್ಳಯ್ಯ, ಇಬ್ಬರ ವಾಸ: ಮೆಗ್ಗಾನ್‌ 349/ ಓಲ್ಡ್‌ ಡೈರಿ ಫಾರ್ಮ್‌, ಆದರ್ಶನಗರ, ವಿಶಾಖಪಟ್ಟಣ, 
ಆಸ್ಪತ್ರೆ, ನಿರ್ಮಾಣ ವಿಭಾಗ, ಶಿವಮೊಗ್ಗ. ಆಂದ್ರಪ್ರದೇಶ. 


2) ಯುನೈಟೆಡ್‌ ಇಂಡಿಯಾ ಇನ್ಸೂರೆನ್ಸ್‌ ಕಂ.ಲಿ. ಡಬಲ್‌ ರಸ್ತೆ, 
ಟಿ.ಟಿ.ಡಿ. ಕಲ್ಮಾಣ ಮಂದಿರಂ ಹಿಂಭಾಗ, VI2AG ಆಂದ್ರಪ್ರದೇಶ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೪೭ 





ಅಧಿಸೂಚನೆ 
ಅರ್ಜಿದಾರರು ದಿ: ಮನೋಜ್‌ಕುಮಾರ್‌ ಇವರು ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತನಾಗಿದ್ದಾಗ, ದಿನಾ೦ಕ:16.11.2010 
ರಂದು ಸಂಭವಿಸಿದ ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತಳಾದ ತಮಗೆ ಪ್ರತಿವಾದಿಯವರಿ೦ದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೇ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ ಇನ್ನಿತರೇ ಯಾವುದೇ ರೀತಿಯ ತಕರಾರು ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ 
ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ 
ನ್ಯಾಯಾಲಯವು ಯಾವ ಕ್ರೈಮ್‌ ಅರ್ಜಿ/ ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು 
ತಿಳಿಸಲಾಗಿದೆ. 
ಪಿ. ವಿಜಯದೇವ ನಾಯ್ಕ್‌ 
ಪಿ.ಆರ್‌.305 ಕಾರ್ಮಿಕ ಪರಿಹಾರ ಆಯುಕ್ತರು, 
ಕಾರ್ಮಿಕ ಪರಿಹಾರ ಆಯುಕ್ತರವರ 
ನ್ಯಾಯಾಲಯ, ಶಿವಮೊಗ್ಗ. 
ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಕೊಪ್ಪಳ ಜಿಲ್ಲೆ, ಕೊಪ್ಪಳ 


ಪ್ರಕಟಣೆ 
ಸಂಖ್ಯೆ: ಕಾಅಕೊ/ಕಾನಪ/ಮ.ಪ್ರ/ಸಂಖ್ಯೆ-05/2011, ದಿನಾಂಕ:09.02.2011 
ಅರ್ಜಿದಾರರು: ಪ್ರತಿವಾದಿಗಳು: 

ಶ್ರೀಮತಿ ಸರೋಜ ಗ೦ಡ ಪಳನಿ, 35 ವರ್ಷ 1 ಪಳನಿ ತಂದೆ ದೊರೈಸ್ವಾಮಿ, ಮಾಲೀಕರು, ಲಾರಿ ನಂ.ಕೆಎ- 

ಸಾ: ಆರ್‌.ಬಿ.ಎಸ್‌.ಎಸ್‌.ಎನ್‌. ಕಾಲೋನಿ, ಕರಿಗನೂರ್‌, 35/5064, ಸಾ: ಡಿ.ನಂ.121, ಸಂಕಲಾಪುರ, ಹೊಸಪೇಟೆ (ತಾ), 

ಹೊಸಪೇಟೆ, ಬಳ್ಳಾರಿ (ಜಿ), ಈಗಿನ ವಿಳಾಸ: ಡಾ:ಪಿ.ಎಸ್‌. ಬಳ್ಳಾರಿ (ಜಿ). 

ಕುಲಕರ್ಣಿ ಮನೆ ಹತ್ತಿರ, ಗಿಣಿಗೇರಾ, ತಾ:ಜಿ: ಕೊಪ್ಪಳ. 2) ದಿ ಮ್ಯಾನೇಜರ್‌, ಶ್ರೀರಾಮ್‌ ಜನರಲ್‌ ಇನ್ಸೂರೆನ್ಸ್‌ ಕಂಪನಿ 
ಲಿಮಿಟೆಡ್‌, E/8-EPIP-RIICO, ಸೀತಾಪುರ, ಜೈಪುರ, ರಾಜಸ್ಥಾನ 
ರಾಜ 


ತ 
ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ದಿ: ಕಮಲ್‌ರಾಜ್‌ ತಂದೆ ಪಳನಿ 
ಎಂಬುವವರು ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾಂಕ:07.06.2010 ರಂದು ಕೆಲಸದಿಂದುಂಟಾದ ಅಪಘಾತದಿಂದ ಮೃತ 
ಹೊಂದಿರುತ್ತಾರೆ ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ ಪರಿಹಾರ ಧನ ಕೋರಿ ಅವಲಂಬಿತ ವಾರಸುದಾರರೆಂದು 
ಹೇಳಿಕೊಂಡು ಮೃತ ದಿ: ಕಮಲ್‌ರಾಜ್‌ ತಂದೆ ಪಳನಿ, ಇವರ ವಾರಸುದಾರರಾದ ಶ್ರೀಮತಿ ಸರೋಜ ಗಂಡ ಪಳನಿ ಎಂಬುವವರು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ತಾವೇನಾದರೂ ಅಥವಾ ತಾವೂ ಸಹ ಮೃತ ಹೊಂದಿದವರ ನಿಜವಾದ ವಾರಸುದಾರರೆಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ಸೂಚನಾಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ 
ಎಂದು ಮತ್ತು ಸದರಿ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಅಥವಾ ಅರ್ಜಿ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಮಾಣಿಸಿದ 
ಅರ್ಜಿದಾರರ ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 
ಕೆ.ಪಿ. ಮುಸಿಯಪ್ಪ 
ಪಿ.ಆರ್‌.228 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಕೊಪ್ಪಳ ಜಿಲ್ಲೆ, ಕೊಪ್ಪಳ. 
ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಕೊಪ್ಪಳ ಜಿಲ್ಲೆ, ಕೊಪ್ಪಳ 


ಪ್ರಕಟಣೆ 
ಸಂಖ್ಯೆ: ಕಾಅಕೊ/ಕಾನಪ/ಮ.ಪ್ರ/ಸಂಖ್ಯೆ-21/2011, ದಿನಾಂಕ:21.04.2011 
ಅರ್ಜಿದಾರರು: ಪ್ರತಿವಾದಿಗಳು: 
1) ಶ್ರೀಮತಿ ವನಜಾಕ್ಷಿ ತಂದೆ ಶರಣಪ್ಪ ಮೆಣಸಿನಕಾಯಿ, 30 1 ಶೇಕ್ಷಾವಲಿ ತಂದೆ ಅಬ್ಬುಲ್‌ ರೆಹಮಾನ್‌ಸಾಬ, 50 ವರ್ಷ, 
ವರ್ಷ, ಮಾಲೀಕರು, ಟಿಪ್ಪರ್‌ ನಂ.ಕೆಎ-35/5980, ಸಾ:ಡಿ.ನಂ.9, ಡಬ್ಲ್ಯೂ 
2) ಮಹಾದೇವಿ ತಂದೆ ಶರಣಪ್ಪ ಮೆಣಸಿನಕಾಯಿ, 9 ವರ್ಷ, ನಂ.3, ಫಾತಿಯಾ ಗಲ್ಲಿ, ಬಳ್ಳಾರಿ, 
3) ಮಲ್ಲಿಕಾರ್ಜುನ ತಂದೆ ಶರಣಪ್ಪ ಮೆಣಸಿನಕಾಯಿ, 8 ವರ್ಷ, 2) ದಿ ಜನರಲ್‌ ಮ್ಯಾನೇಜರ್‌, ಶ್ರೀರಾಮ ಜನರಲ್‌ ಇನ್ಸೂರೆನ್ಸ್‌ 


ಸಾ:ಬನ್ನಿಕೊಪ್ಪ, ಈಗಿನ ವಿಳಾಸ: ಗೌರಿಅಂಗಳ, ತಾ:ಜಿ: ಕೊಪ್ಪಳ. ಕಂ.ಲಿ.. ಸೀತಾಪುರ, ಜೈಪುರ-302 022. 


೨೬೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ದಿ: ಶರಣಪ್ಪ ತಂದೆ ಶಿವಮೂರ್ತಪ್ಪ 
ಮೆಣಸಿನಕಾಯಿ ಎಂಬುವವರು ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾ೦ಕ:26.112009 ರಂದು ಕೆಲಸದಿಂದುಂಟಾದ ಅಪಘಾತದಿಂದ 
ಮೃತ ಹೊಂದಿರುತ್ತಾರೆ ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ ಪರಿಹಾರ ಧನ ಕೋರಿ ಅವಲಂಬಿತ 
ವಾರಸುದಾರರೆಂದು ಹೇಳಿಕೊಂಡು ಮೃತ ದಿ: ಶರಣಪ್ಪ ತಂದೆ ಶಿವಮೂರ್ತಪ್ಪ ಮೆಣಸಿನಕಾಯಿ ಇವರ ವಾರಸುದಾರರಾದ ಶ್ರೀಮತಿ ವನಜಾಕ್ಷಿ ಗಂಡ 
ದಿ: ಶರಣಪ್ಪ ಮೆಣಸಿನಕಾಯಿ ಹಾಗೂ ಇತರರು ಎಂಬುವವರು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ತಾವೇನಾದರೂ ಅಥವಾ ತಾವೂ ಸಹ ಮೃತ ಹೊಂದಿದವರ ನಿಜವಾದ ವಾರಸುದಾರರೆಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ಸೂಚನಾಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ 
ಎಂದು ಮತ್ತು ಸದರಿ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಅಥವಾ ಅರ್ಜಿ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಮಾಣಿಸಿದ 
ಅರ್ಜಿದಾರರ ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 
ಕೆ.ಪಿ. ಮುಸಿಯಪ್ಪ 
ಪಿ.ಆರ್‌.508 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಕೊಪ್ಪಳ ಜಿಲ್ಲೆ, ಕೊಪ್ಪಳ. 
ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಕೊಪ್ಪಳ ಜಿಲ್ಲೆ, ಕೊಪ್ಪಳ 


ಪ್ರಕಟಣೆ 
ಸಂಖ್ಯೆ: ಕಾಅಕೊ/ಕಾನಪ/ಮ.ಪ್ರ/ಸಂಖ್ಯೆ-22/2011, ದಿನಾಂಕ:21.04.2011 
ಅರ್ಜಿದಾರರು: ಪ್ರತಿವಾದಿಗಳು: 
1 ಶ್ರೀಮತಿ ರೇಣುಕ ಗ೦ಡ ಲೇಟ್‌ ರಮೇಶ್‌, 20 ವರ್ಷ. 1 ಹೆಚ್‌. ಲಿಂಗನಗೌಡ ತಂದೆ ಕೊಟ್ರೇಗೌಡ, 
2) ಕು: ರಮ್ಯ ತಂದೆ ಲೇಟ್‌ ರಮೇಶ್‌, 8 ತಿಂಗಳು. ಮಾಲೀಕರು, ಟ್ರಾಕ್ಟರ್‌ ನಂ.ಕೆಎ-35/ಎಂ-2867, ಟ್ರ್ಯಾಲಿ 
3) ಶ್ರೀಮತಿ ಗಂಗಮ್ಮ ಗಂಡ ಹುಲುಗಪ್ಪ, 40 ವರ್ಷ, ಸಾ: ನಂ.ಕೆಎ-35/ಟಿ-2719, ಸಾ: ಬಸವನದುರ್ಗ, ನಾಗೇನಹಳ್ಳಿ 
ಬಸವನದುರ್ಗ, ನಾಗೇನಹಳ್ಳಿ ಪೋಸ್ಟ್‌, ಹೊಸಪೇಟೇತಾ), ಈಗಿನ ಪೋಸ್ಟ್‌, ತಾ: ಹೊಸಪೇಟೆ 
ವಿಳಾಸ: ಹುಲಿಗಿ, ತಾ:ಜಿ: ಕೊಪ್ಪಳ.. 2) ದಿ ಬ್ರಾಂಚ್‌ ಮ್ಯಾನೇಜರ್‌, ಯುನೈಟೆಡ್‌ ಇಂಡಿಯಾ 


ಇನ್ನೂರೆನ್ಸ್‌ ಕಂ.ಲಿ. ಉಮಾ ಮಹೇಶ್ವರ ರಾವ್‌ ಬಿಲ್ಲಿಂಗ್‌, 1ನೇ 
ಮಹಡಿ, ಸ್ಟೇಷನ್‌ ರೋಡ್‌, ಹೊಸಪೇಟೆ, ಬಳ್ಳಾರಿ (ಜಿ). 
ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ದಿ:ರಮೇಶ್‌ ಎಂಬುವವರು 
ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾಂಕ:17.05.2010 ರಂದು ಕೆಲಸದಿಂದುಂಟಾದ ಅಪಘಾತದಿಂದ ಮೃತ ಹೊಂದಿರುತ್ತಾರೆ ಎಂದು 
ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ ಪರಿಹಾರ ಧನ ಕೋರಿ ಅವಲಂಬಿತ ವಾರಸುದಾರರೆಂದು ಹೇಳಿಕೊಂಡು ಮೃತ 
ದಿ: ರಮೇಶ್‌ ಇವರ ವಾರಸುದಾರರಾದ ಶ್ರೀಮತಿ ರೇಣುಕ ಗಂಡ ಲೇಟ್‌ ರಮೇಶ್‌ ಹಾಗೂ ಇತರರು ಎಂಬುವವರು ಈ ನ್ಯಾಯಾಲಯಕ್ಕೆ 
ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ತಾವೇನಾದರೂ ಅಥವಾ ತಾವೂ ಸಹ ಮೃತ ಹೊಂದಿದವರ ನಿಜವಾದ ವಾರಸುದಾರರೆಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ಸೂಚನಾಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ 
ಎಂದು ಮತ್ತು ಸದರಿ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಅಥವಾ ಅರ್ಜಿ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಮಾಣಿಸಿದ 
ಅರ್ಜಿದಾರರ ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 
ಕೆ.ಪಿ. ಮುಸಿಯಪ್ಪ 
ಪಿ.ಆರ್‌.513 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಕೊಪ್ಪಳ ಜಿಲ್ಲೆ, ಕೊಪ್ಪಳ. 
ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಕೊಪ್ಪಳ ಜಿಲ್ಲೆ, ಕೊಪ್ಪಳ 


ಪ್ರಕಟಣೆ 
ಸಂಖ್ಯೆ: ಕಾಅಕೊ/ಕಾನಪ/ಮ.ಪ್ರ/ಸಂಖ್ಯೆ-12/2011, ದಿನಾಂಕ:29.03.2011 
ಅರ್ಜಿದಾರರು: ಪ್ರತಿವಾದಿಗಳು: 
ಇಂದ್ರಮ್ಮ ಗಂಡ ರಾಮಣ್ಣ ಗಾಜಿ, 48 ವರ್ಷ, 1 ಮಹಾಂತೇಶ ತಂದೆ ಕೂಡ್ಲಪ್ಪ ತಂಗಡಗಿ, 28 ವರ್ಷ, 
ಸಾ: ಹೂಲಗೇರಾ, ತಾ: ಕುಷ್ಠಗಿ, ಜಿ: ಕೊಪ್ಪಳ. ವಾಹನ ಸಂಖ್ಯೆ: ಕೆಎ-29-5361, ಸಾ: ಇಲಕಲ್ಲ, ತಾ: ಹುನಗುಂದ, 


ಜಿ: ಬಾಗಲಕೋಟೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೪೯ 





2) ದಿ ಡಿವಿಷನಲ್‌ ಮ್ಯಾನೇಜರ್‌, ಐಸಿಐಸಿಐ ಲೊಂಬೋರ್ಡ್‌ 
ಮೋಟಾರ್‌ ಇನ್ಸೂರೆನ್ಸ್‌, ಜನರಲ್‌ ಇನ್ಸೂರೆನ್ಸ್‌ ಕಂ.ಪ್ರೈ.ಲಿ.. ಬಸ್‌ 
ಸ್ಟ್ಯಾಂಡ್‌ ಎದುರುಗಡೆ, ಮಯೂರ ಕಾಂಪ್ಲೆಕ್ಸ್‌ ಬಳ್ಳಾರಿ. 
ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ದಿ: ರವಿ ತಂದೆ ರಾಮಣ್ಣ ಗಾಜಿ 
ಎಂಬುವವರು ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾ೦ಕ:10.05.2010 ರಂದು ಕೆಲಸದಿಂದುಂಟಾದ ಅಪಘಾತದಿಂದ ಮೃತ 
ಹೊಂದಿರುತ್ತಾರೆ ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ ಪರಿಹಾರ ಧನ ಕೋರಿ ಅವಲಂಬಿತ ವಾರಸುದಾರರೆಂದು 
ಹೇಳಿಕೊಂಡು ಮೃತ ದಿ: ರವಿ ತಂದೆ ರಾಮಣ್ಣ ಗಾಜಿ ಇವರ ವಾರಸುದಾರರಾದ ಇಂದ್ರಮ್ಮ ಗಂಡ ರಾಮಣ್ಣ ಗಾಜಿ ಎಂಬುವವರು ಈ ನ್ಯಾಯಾಲಯಕ್ಕೆ 
ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ತಾವೇನಾದರೂ ಅಥವಾ ತಾವೂ ಸಹ ಮೃತ ಹೊಂದಿದವರ ನಿಜವಾದ ವಾರಸುದಾರರೆಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ಸೂಚನಾಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ 
ಎಂದು ಮತ್ತು ಸದರಿ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಅಥವಾ ಅರ್ಜಿ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಮಾಣಿಸಿದ 
ಅರ್ಜಿದಾರರ ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 
ಕೆ.ಪಿ. ಮುಸಿಯಪ್ಪ 
ಪಿ.ಆರ್‌.443 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಕೊಪ್ಪಳ ಜಿಲ್ಲೆ, ಕೊಪ್ಪಳ. 
ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಕೊಪ್ಪಳ ಜಿಲ್ಲೆ, ಕೊಪ್ಪಳ 


ಪ್ರಕಟಣೆ 
ಸಂಖ್ಯೆ: ಕಾಅಕೊ/ಕಾನಪ/ಮ.ಪ್ರ/ಸಂಖ್ಯೆ-13/2011, ದಿನಾಂಕ:29.03.2011 
ಅರ್ಜಿದಾರರು: ಪ್ರತಿವಾದಿಗಳು: 
1 ದೊಡ್ಡ ಹಸನ್‌ಸಾಬ ತಂದೆ: ಇಮಾಮ್‌ಸಾಬ, 53 ವರ್ಷ, 1 ಶ್ರೀ ಯಲಬುರ್ಗಾ ಮಾಬುಸಾಬ ತಂದೆ: ಮುರ್ತಜಾಸಾಬ, 52 
ಸಾ: ಹುಲಿಹೈದರ್‌, ತಾ: ಗಂಗಾವತಿ, ಜಿ: ಕೊಪ್ಪಳ, ವರ್ಷ, ಟ್ರ್ಯಾಕ್ಟರ್‌ ನಂ.ಕೆಎ-34/ಟಿ-3213, ಸಾ: ಸಾಲುಂಚಿಮರ, 
2) ಶ್ರೀಮತಿ ಹುಸೇನ್‌ಬೀ ಗಂಡ ದೊಡ್ಡ ಹಸನ್‌ಸಾಬ, 50 ತಾ: ಗಂಗಾವತಿ, ಜಿ: ಕೊಪ್ಪಳ. 
ವರ್ಷ, ಸಾ: ಹುಲಿಹೈದರ್‌, ತಾ: ಗಂಗಾವತಿ, ಜಿ: ಕೊಪ್ಪಳ. 2) ಶ್ರೀ ವಿ. ನಾಗರಾಜ ತಂದೆ ಜಗನ್‌ಮೋಹನ್‌ ರಾವ್‌, ಟ್ರ್ಯಾಕ್ಟರ್‌ 


ನಂ.ಕೆಎ-34/ಟಿ-3213, ಸಾ: ಖ.ಹೆಚ್‌ ಕ್ಯಾಂಪ್‌ ದೇವಸಮುದ್ರ, 
ತಾ: ಹೊಸಪೇಟೆ, ಜಿ: ಬಳ್ಳಾರಿ. 
3) ದಿ ಡಿವಿಷನಲ್‌ ಆಫೀಸರ್‌, ಯುನೈಟೆಡ್‌ ಇಂಡಿಯ ಇನ್ಸೂರೆನ್ಸ್‌ 
ಕಂ.ಲಿ. ಯಲಮಂಚಜಲಿ ಬಿಲ್ಲಿಂಗ್‌, 1ನೇ ಮಹಡಿ, ಪ್ರಿಯದರ್ಶಿನಿ 
ಹೋಟೆಲ್‌ ಕಾಂಪೌಂಡ್‌, ಸ್ಟೇಷನ್‌ರೋಡ್‌, ಹೊಸಪೇಟೆ. 
ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ದಿ: ಖಾಜಾಸಾಬ ಎಂಬುವವರು 
ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾಂಕ:26.07.2008 ರಂದು ಕೆಲಸದಿಂದುಂಟಾದ ಅಪಘಾತದಿಂದ ಮೃತ ಹೊಂದಿರುತ್ತಾರೆ ಎಂದು 
ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ ಪರಿಹಾರ ಧನ ಕೋರಿ ಅವಲಂಬಿತ ವಾರಸುದಾರರೆಂದು ಹೇಳಿಕೊಂಡು ಮೃತ 
ದಿ: ಖಾಜಾಸಾಬ ಇವರ ವಾರಸುದಾರರಾದ 1) ದೊಡ್ಡ ಹಸನ್‌ಸಾಬ, 2) ಶ್ರೀಮತಿ ಹುಸೇನ್‌ಬೀ ಎಂಬುವವರು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು 
ಸಲ್ಲಿಸಿರುತ್ತಾರೆ. 
ಆದಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ತಾವೇನಾದರೂ ಅಥವಾ ತಾವೂ ಸಹ ಮೃತ ಹೊಂದಿದವರ ನಿಜವಾದ ವಾರಸುದಾರರೆಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ಸೂಚನಾಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ 
ಎಂದು ಮತ್ತು ಸದರಿ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಅಥವಾ ಅರ್ಜಿ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಕಾಣಿಸಿದ 
ಅರ್ಜಿದಾರರ ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 
ಕೆ.ಪಿ. ಮುಸಿಯಪ್ಪ 
ಪಿ.ಆರ್‌.444 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಕೊಪ್ಪಳ ಜಿಲ್ಲೆ, ಕೊಪ್ಪಳ. 


೨೬೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಕಾರ್ಮಿಕ ಅಧಿಕಾರಿಗಳು ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ ನಂ.2, ವಿಜಾಪುರ 
ಸಂಖ್ಯೆ: ಕಾ.ಅ.ಬಿ-2:ಕಾ.ನ.ಪ:ಮಪ್ರ: ಎಸ್‌.ಆರ್‌.ನಂ.01/2011, ದಿನಾ೦ಕ:01.01.2011 


ಅರ್ಜಿದಾರರು: ಪ್ರತಿವಾದಿಗಳು: 
ಶ್ರೀಮತಿ ನಾಗವ್ವ ಗ೦ಡ ಶಿವಪ್ಪ ಚಲವಾದಿ, 1 ಶ್ರೀ ಚ೦ದ್ರಪ್ಪ ತಂದೆ ಬಸಪ್ಪ ಚಲವಾದಿ, 
ಮತ್ತು ಇತರರು, ಸಾ:ಗುಡದಿನ್ನಿ ತಾ:ಬಸವನ ಬಾಗೇವಾಡಿ, ಸಾ:ಗುಡದಿನ್ನಿ ತಾ:ಬಸವನ ಬಾಗೇವಾಡಿ, ಜಿಲ್ಲೆ:ವಿಜಾಪುರ. 
ಜಿಲ್ಲೆ:ವಿಜಾಮರ. 2) ದಿ ಮ್ಯಾನೇಜರ್‌, ಇಫ್ಕೋ-ಟೋಕಿಯೋ ಜನರಲ್‌ ಇನ್ಸೂರೆನ್ಸ್‌ 
ಕಂ.ಲಿ., ಬೆಂಗಳೂರು. 
ಪ್ರಕಟಣೆ 


ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಶಿವಪ್ಪ ತಾಯಿ ಯಲ್ಲವ್ವ ಚಲವಾದಿ ಇವರು 
ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ:27.07.2010ರಂದು ಅಪಘಾತಕ್ಕೀಡಾಗಿ 
ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ ಅವಲಂಬಿತರಾಗಿರುವದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು 
ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರು ಆಕ್ಷೇಪಣೆಗಳಿದ್ದರೆ, 
ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ, ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ 
ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಮತ್ತು ಕಾರ್ಮಿಕ ಅಧಿಕಾರಿ, 
ಉಪವಿಭಾಗ-2, ವಿಜಾಪುರ. 
ಕಾರ್ಮಿಕ ಅಧಿಕಾರಿಗಳು ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ ನಂ.2, ವಿಜಾಪುರ 
ಸಂಖ್ಯೆ: ಕಾ.ಅ.ಬಿ-2:ಕಾ.ನ.ಪ:ಮಪ್ರ: ಎಸ್‌.ಆರ್‌.ನಂ.04/2011, ದಿನಾಂಕ:03.01.2011 


ಅರ್ಜಿದಾರರು: ಪ್ರತಿವಾದಿಗಳು: 
ಶ್ರೀಮತಿ ಮಲ್ಲಮ್ಮ ಗಂಡ ಸುಭಾಶ ಕುಂಬಾರ, ಮತ್ತು ಇತರರು, 1ಎ) ಶ್ರೀ ಶಿವಾನಂದ ತಂದೆ ಶರಣಪ್ಪ ಜನಗೊಂಡ 
ಸಾ: ಜಾಲವಾಡ. 1ಬಿ) ಶ್ರೀ ಬಾಬು ತಂದೆ ಶರಣಪ್ಪ ಜನಗೊಂಡ 


ಸ) ಶ್ರೀ ಭೀಮಶೇಖರ ತಂದೆ ಶರಣಪ್ಪ ಜನಗೊಂಡ 
1ಡಿ) ಶ್ರೀ ನಾನಾಸಾಹೇಬ ತಂದೆ ಶರಣಪ್ಪ ಜನಗೊಂಡ, 
ಸಾ: ಜಾಲವಾಡ, ತಾ: ಸಿಂಧಗಿ, ಜಿಲ್ಲೆ: ವಿಜಾಪುರ. 
2) ಮೋದಿನಸಾ ತಂದೆ ಲಾಲೆಸಾ ಹಿಕ್ಕನಗುತ್ತಿ, ಸಾ: ಜಾಲವಾಡ, ತಾ: 
ಸಿಂಧಗಿ, ಜಿಲ್ಲೆ: ವಿಜಾಪುರ. 
3) ದಿ ಡಿವಿಜನಲ್‌ ಮ್ಯಾನೇಜರ್‌, ಯುನೈಟೆಡ್‌ ಇಂಡಿಯಾ 
ಇನ್ನೂರೆನ್ಸ್‌ ಕಂ.ಲಿ., ವಿಜಾಪುರ. 
ಪ್ರಕಟಣೆ 
ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಸುಭಾಶ ಇವರು ಪ್ರತಿವಾದಿಗಳ ಬಳಿ ಕೆಲಸ 
ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾ೦ಕ:17.08.2010ರಂದು ಅಪಘಾತಕ್ಕೀಡಾಗಿ ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ 
ಅವಲಂಬಿತರಾಗಿರುವದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು 
ವಿನಂತಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರು ಆಕ್ಷೇಪಣೆಗಳಿದ್ದರೆ, 
ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ, ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ 
ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌.113 ಮತ್ತು ಕಾರ್ಮಿಕ ಅಧಿಕಾರಿ, 
ಉಪವಿಭಾಗ-2, ವಿಜಾಪುರ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೫೧ 





ಕಾರ್ಮಿಕ ಅಧಿಕಾರಿಗಳು ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ ನಂ.2, ವಿಜಾಪುರ 
ಸಂಖ್ಯೆ: ಕಾ.ಅ.ಬಿ-2:ಕಾ.ನ.ಪ:ಮಪ್ರ: ಎಸ್‌.ಆರ್‌.ನಂ.188/2010, ದಿನಾ೦ಕ:28.12.2010 


ಅರ್ಜಿದಾರರು: ಪ್ರತಿವಾದಿಗಳು: 
ಶ್ರೀಮತಿ ಮಂಜುಳಾ € ನಿರ್ಮಲಾ ಗಂಡ ಈರಪ್ಪ ಈ ವಿರೇಶ 1 ಶ್ರೀ ಟಿ. ವಿಜಯ ಭಾಸ್ಕರ ರೆಡ್ಡಿ ತಂದೆ ಪಂಪಾ ರೆಡ್ಡಿ, ಸಾ: 
ಕಂದಕೂರ, ಮತ್ತು ಇತರರು, ಸಾ: ಸುಳೇಭಾವಿ, ತಾ:ಹುನಗುಂದ, ತೋರಣಗಲ್ಲು, ಸಂಡೂರು, ತಾ: ಸಂಡೂರು, ಜಿಲ್ಲೆ: ಬಳ್ಳಾರಿ. 
ಜಿಲ್ಲಾ: ಬಾಗಲಕೋಟೆ. 2) ಚೋಳಮಂಡಲಂ ಎಂಎಸ್‌ ಜನರಲ್‌ ಇನ್ಸೂರೆನ್ಸ್‌ ಕಂ.ಲಿ., ಚನ್ನೈ. 


ಹಾಲಿ: ಬಸವನ ಬಾಗೇವಾಡಿ, ತಾ: ಬಸವನಬಾಗೇವಾಡಿ, ಜಿಲ್ಲೆ: 
ವಿಜಾಪುರ. 
ಪ್ರಕಟಣೆ 
ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಈರಪ್ಪ ॥ ವಿರೇಶ ತಂದೆ ಸಂಗನಬಸಪ್ಪ ಕಂದಕೂರ 
ಇವರು ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾ೦ಕ:06.11.2010ರಂದು ಅಪಘಾತಕ್ಕೀಡಾಗಿ 
ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ ಅವಲಂಬಿತರಾಗಿರುವದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು 
ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರು ಆಕ್ಷೇಪಣೆಗಳಿದ್ದರೆ, 
ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ, ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ 
ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಮತ್ತು ಕಾರ್ಮಿಕ ಅಧಿಕಾರಿ, 
ಉಪವಿಭಾಗ-2, ವಿಜಾಪುರ. 
ಕಾರ್ಮಿಕ ಅಧಿಕಾರಿಗಳು ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ ನಂ.2, ವಿಜಾಪುರ 
ಸಂಖ್ಯೆ: ಕಾ.ಅ.ಬಿ-2:ಕಾ.ನ.ಪ:ಮಪ್ರ: ಎಸ್‌.ಆರ್‌.ನಂ.190/2010, ದಿನಾ೦ಕ:30.12.2010 


ಅರ್ಜಿದಾರರು: ಪ್ರತಿವಾದಿಗಳು: 
ಶ್ರೀ ಮಹೇಶ ಪ್ರಸಾದ ತಂದೆ ಮಾಲವ ಮತ್ತು ಇನ್ನೊಬ್ಬರು, 1 ಮಹ್ಮದ ಅರೀಜ ತಂದೆ ರಪೀಯುದ್ದಿನ್‌ ಖಾನ್‌ ಸಾ:302, ಶರಾಖ 
ಸಾ:i॥ ಗೌರಾ, ಪೋಸ್ಟ್‌, ಕಜರಿ, ಥಾನಾ, ಹಾಲಿ: ವಿಜಾಪುರ. ಮೆನ್‌ಷನ್‌, ವಾಪಿ, ರಾಜ್ಯ: ಗುಜರಾತ್‌. 
2) ದಿ ಮ್ಯಾನೇಜರ್‌-ಲಿಗಲ್‌, ಶ್ರೀರಾಮ ಜನರಲ್‌ ಇನ್ಸೂರೆನ್ಸ್‌ ಕಂ.ಲಿ., 
ಬೆ೦ಗಳೂರು. 
ಪ್ರಕಟಣೆ 


ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, 
ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ:25.10.2010ರಂದು ಅಪಘಾತಕ್ಕೀಡಾಗಿ 
ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ ಅವಲಂಬಿತರಾಗಿರುವದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು 
ಪ್ರತಿವಾದಿಗಳಿ೦ದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರು ಆಕ್ಷೇಪಣೆಗಳಿದ್ದರೆ, 
ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ, ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ 


ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 


ಶ್ರೀ ರಮೇಶ ಪಿ.ಡಿ. ತಂದೆ ಮಹೇಶ ಪಿ.ಡಿ. ಇವರು 


ಡು 


ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು 
ಪಿ.ಆರ್‌.114 ಮತ್ತು ಕಾರ್ಮಿಕ ಅಧಿಕಾರಿ, 


ಉಪವಿಭಾಗ-2, ವಿಜಾಪುರ. 


೨೬೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಕಾರ್ಮಿಕ ಅಧಿಕಾರಿಗಳು ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ ನಂ.2, ವಿಜಾಪುರ 
ಸಂಖ್ಯೆ: ಕಾ.ಅ.ಬಿ-2:ಕಾ.ನ.ಪ:ಮಪ್ರ: ಎಸ್‌.ಆರ್‌.ನಂ.30/2011, ದಿನಾ೦ಕ:10.03.2011 


ಅರ್ಜಿದಾರರು: ಪ್ರತಿವಾದಿಗಳು: 
ಶ್ರೀಮತಿ ಮಹಿಂದ್ರಿದೇವಿ ಗಂಡ ಬಾಬುರಾಮ ಮತ್ತು ಇತರರು, ಸಾ: 1 ಮಿ. ಓಂಪ್ರಕಾಶ ತಂದೆ ಅಮರನಾಥ, ಬಿ.ಜಿ.-147, ಸಂಜೇಯ 
ಸಘೂಲಾ ತಾ:ಜಿ: ಸಾಂಭಾ, ಹಾಲಿ: ವಿಜಾಪುರ. ಗಾಂಧಿ ಟಿ.ಪಿ.ಟಿ. ನಗರ ನ್ಯೂ ದೆಹಲಿ. 


2) ದಿ ಬ್ರ್ಯಾಂಚ್‌ ಮ್ಯಾನೇಜರ್‌, ದಿ ನ್ಯೂ ಇಂಡಿಯಾ ಅಶೂರೆನ್ಸ್‌ 
ಕಂ.ಲಿ.. ವಿಜಾಪುರ. 
ಪ್ರಕಟಣೆ 
ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಬಾಬುರಾಮ ತಂದೆ ಮೆಹರಸಿಂಗ್‌ ಇವರು 
ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾ೦ಕ:30.012011ರಂದು ಅಪಘಾತಕ್ಕೀಡಾಗಿ 
ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ ಅವಲಂಬಿತರಾಗಿರುವದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು 
ಪ್ರತಿವಾದಿಗಳಿ೦ದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರು ಆಕ್ಷೇಪಣೆಗಳಿದ್ದರೆ, 
ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ, ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ 
ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಮತ್ತು ಕಾರ್ಮಿಕ ಅಧಿಕಾರಿ, 
ಉಪವಿಭಾಗ-2, ವಿಜಾಪುರ. 
ಕಾರ್ಮಿಕ ಅಧಿಕಾರಿಗಳು ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ ನಂ.2, ವಿಜಾಪುರ 
ಸಂಖ್ಯೆ: ಕಾ.ಅ.ಬಿ-2:ಕಾ.ನ.ಪ:ಮಪ್ರ: ಎಸ್‌.ಆರ್‌.ನಂ.31/2011, ದಿನಾ೦ಕ:10.03.2011 


ಅರ್ಜಿದಾರರು: ಪ್ರತಿವಾದಿಗಳು: 
ಶ್ರೀ ಸುರೆಬಾನ ತಂದೆ ಪಾಂಡುರಂಗ ಕಸೀದ್‌ ಮತ್ತು ಇತರರು, 1 ಶ್ರೀ ಅಣ್ಣಪ್ಪ ತಂದೆ ಮಹಾರುದ್ರಪ್ಪ ಗುಡ್ಡೊಡಗಿ, ಸಾ: ಶಿಕಾರಖಾನ 
ಸಾ: ತಿಕೋಟ, ತಾ:ಜಿ: ವಿಜಾಪುರ. ಕ್ರಾಸ್‌, ಸ್ಟೇಷನ್‌ ರೋಡ್‌, ವಿಜಾಪುರ. 


2) ಮ್ಯಾನೇಜಿಂಗ್‌-ಲೀಗಲ್‌, ರಿಲಾಯನ್ಸ್‌ ಜನರಲ್‌ ಇನ್ಸೂರೆನ್ಸ್‌ 
ಕಂ.ಲಿ., ಬೆಂಗಳೂರು. 
ಪ್ರಕಟಣೆ 
ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶಿಶ್ರೀ ಶ್ಯಾಮಸುಂದರ ತಂದೆ: ಸುರೆಬಾನ ಕಸೀದ ಇವರು 
ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ:10.02.2011ರ೦ದು ಅಪಘಾತಕ್ಕೀಡಾಗಿ 
ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ ಅವಲಂಬಿತರಾಗಿರುವದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು 
ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರು ಆಕ್ಷೇಪಣೆಗಳಿದ್ದರೆ, 
ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ, ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ 
ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಮತ್ತು ಕಾರ್ಮಿಕ ಅಧಿಕಾರಿ, 


ಉಪವಿಭಾಗ-2, ವಿಜಾಪುರ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೫೩ 





ಕಾರ್ಮಿಕ ಅಧಿಕಾರಿಗಳು ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ ನಂ.2, ವಿಜಾಪುರ 
ಸಂಖ್ಯ: ಕಾ.ಅ.ಬಿ-2:ಕಾ.ನ.ಪ:ಮಪ್ರ: ಎಸ್‌.ಆರ್‌.ನಂ.33/2011, ದಿನಾ೦ಕ:10.03.2011 


ಅರ್ಜಿದಾರರು: ಪ್ರತಿವಾದಿಗಳು: 
ಶ್ರೀಮತಿ ಸವತಾ ಗಂಡ ಹನುಮಂತ ಜಗತಾಪ, ಮತ್ತು ಇತರರು, 1 ಶ್ರೀ ಜಯಸಿಂಗ್‌ ಶಿವಾಜಿ ಘೂಳೆ, ಸಾ: ಘೂಳೆ ಗಲ್ಲಿ, ತಾ: 
ಸಾ: ಮಂಗಳೆವೇಡಾ, ಹಾಲಿ: ವಿಜಾಪುರ. ಮಂಗಳವೇಡಾ, ಜಿಲ್ಲಾ: ಸೋಲ್ಲಾಪುರ. 
2) ದಿ ಮ್ಯಾನೇಜರ್‌, ಶ್ರೀರಾಮ ಜನರಲ್‌ ಇನ್ನೂರೆನ್ಸ್‌ ಕಂ.ಲಿ., 
ಬೆಂಗಳೂರು. 
ಪ್ರಕಟಣೆ 


ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು 
ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ:26.02.2011ರಂದು ಅಪಘಾತಕ್ಕೀಡಾಗಿ 
ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ ಅವಲಂಬಿತರಾಗಿರುವದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು 
ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರು ಆಕ್ಷೇಪಣೆಗಳಿದ್ದರೆ, 
ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ, ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ 
ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 


ಸಲ್ಲಿಸಿ, ಶ್ರೀ ಹನುಮಂತ ದೇವಬಾ ಜಗತಾಪ ಇವರು 


ಡು 


ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಮತ್ತು ಕಾರ್ಮಿಕ ಅಧಿಕಾರಿ, 
ಉಪವಿಭಾಗ-2, ವಿಜಾಪುರ. 
ಕಾರ್ಮಿಕ ಅಧಿಕಾರಿಗಳು ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ ನಂ.2, ವಿಜಾಪುರ 
ಸಂಖ್ಯ: ಕಾ.ಅ.ಬಿ-2:ಕಾ.ನ.ಪ:ಮಪ್ರ: ಎಸ್‌.ಆರ್‌.ನಂ.37/2011, ದಿನಾ೦ಕ:31.03.2011 


ಅರ್ಜಿದಾರರು: ಪ್ರತಿವಾದಿಗಳು: 
ಶ್ರೀ ರಂಜೀತ್‌ ತಂದೆ ಲಕ್ಷ್ಮೀಕಾಂತ ಘೋಶ, ಮತ್ತು ಇನ್ನೊಬ್ಬರು, 1 ಮೆ: ಸ್ಕೈಲಾರ್ಕ್‌ ಪಿಸಿಟೆಕ್‌ ಪ್ರೈ.ಲಿ. ಪ್ಲಾಟ್‌ ನಂ.ಕ.20/21. 
ಸಾ: ಇಂಡಿ ರೋಡ್‌, ಎಪಿಎಂಸಿ ಹತಿರ, ವಿಜಾಪುರ. ಎಂಐಡಿಸಿ ಕುಪವಾಡ, ಸಾಂಗಿ, ಮಹಾರಾಷ್ಟ್ರ 
pr) el ಖೃ 


2) ದಿ ಬ್ರ್ಯಾಂಜ್‌ ಮ್ಯಾನೇಜರ್‌, ಯುನೈಟೆಡ್‌ ಇಂಡಿಯಾ ಇನ್ಸೂರೆನ್ಸ್‌ 
ಕಂ.ಲಿ.. ವಿಜಾಪುರ. 
ಪ್ರಕಟಣೆ 
ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಖೋಕಾನ 6 ಶುಬ್ರತೋ ತಂದೆ ರಂಜೀತ್‌ ಘೋಶ 
ಇವರು ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ:14.11.2011ರಂದು ಅಪಘಾತಕ್ಕೀಡಾಗಿ 
ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ ಅವಲಂಬಿತರಾಗಿರುವದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು 
ಪ್ರತಿವಾದಿಗಳಿ೦ದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರು ಆಕ್ಷೇಪಣೆಗಳಿದ್ದರೆ, 
ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ, ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ 
ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌.483 ಮತ್ತು ಕಾರ್ಮಿಕ ಅಧಿಕಾರಿ, 


ಉಪವಿಭಾಗ-2, ವಿಜಾಪುರ. 


೨೬೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಕಾರ್ಮಿಕ ಅಧಿಕಾರಿಗಳು ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ ನಂ.2, ವಿಜಾಪುರ 
ಸಂಖ್ಯ: ಕಾ.ಅ.ಬಿ-2:ಕಾ.ನ.ಪು:ಮಪ್ರ: ಎಸ್‌.ಆರ್‌.ನಂ.39/2011, ದಿನಾ೦ಕ:05.04.2011 


ಅರ್ಜಿದಾರರು: ಪ್ರತಿವಾದಿಗಳು: 
ಶ್ರೀ ಸುಭಾಸ ತಂದೆ ಲಕ್ಷ್ಮಣ ಕೋಳೂರ ಛಪ್ಪರಬಂದ ಮತ್ತು 1) ಶ್ರೀ ಆನಂದ ತಂದೆ ವಿಜಯಕುಮಾರ ಬಂಡೆಪ್ಪನವರ ಸಾ: 
ಇತರರು, ಸಾ:ಸ೦ಗೋಳಿ, ರಾಯಣ್ಣ ಕಾಲೋನಿ, ವಿಜಾಪುರ. ಮ.ನಂ.844, ಕೀರ್ತಿನಗರ, ವಿಜಾಪುರ. 


2) ದಿ ಮ್ಯಾನೇಜಿಂಗ್‌-ಲೀಗಲ್‌, ರಾಯಲ್‌ ಸುಂದರಂ ಅಲಿಯಾಂಜ 
ಇನ್ಷೂರೆನ್ಸ್‌ ಕಂ.ಲಿ., ಚನ್ನೈ. 
ಪ್ರಕಟಣೆ 
ಮೇಲ್ಮಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಆನಂದ ಸುಭಾಸ ಕೋಳೂರ ಇವರು ಪ್ರತಿವಾದಿಗಳ 
ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ:01.11.2010ರಂದು ಅಪಘಾತಕ್ಕೀಡಾಗಿ ಮೃತನಾಗಿರುತ್ತಾನೆಂದು, ಅಲ್ಲದೇ 
ತಾವು ಮೃತರ ಅವಲಂಬಿತರಾಗಿರುವದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು 
ವಿನಂತಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರು ಆಕ್ಷೇಪಣೆಗಳಿದ್ದರೆ, 
ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ, ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ 
ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಮತ್ತು ಕಾರ್ಮಿಕ ಅಧಿಕಾರಿ, 
ಉಪವಿಭಾಗ-2, ವಿಜಾಪುರ. 
ಕಾರ್ಮಿಕ ಅಧಿಕಾರಿಗಳು ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ ನಂ.2, ವಿಜಾಪುರ 
ಸಂಖ್ಯೆ: ಕಾ.ಅ.ಬಿ-2:ಕಾ.ನ.ಪ:ಮಪ್ರ: ಎಸ್‌.ಆರ್‌.ನಂ.40/2011, ದಿನಾ೦ಕ:01.04.2011 


ಅರ್ಜಿದಾರರು: ಪ್ರತಿವಾದಿಗಳು: 
ಶ್ರೀಮತಿ ರಂಜಾನಬಿ ಗಂಡ ಬಾಬು ಈ ಬಾಬುಲಾಲ ಛಪ್ಪರಬಂದ 1) ಪಿ. ಜಗನ್ನಾಥ ತಂದೆ ಪೀರಪ್ಪ, ಸಾ:30, ಕನಸು ನಿಲಯ, 2ನೇ 
ಮತ್ತು ಇತರರು, ಸಾ: ಮುಳವಾಡ, ತಾ: ಬಸವನಬಾಗೇವಾಡಿ, ಮೈನ್‌ ರೋಡ್‌, ರುಕ್ಮಿಣಿನಗರ, ನಾಗಸಂದ್ರ, ಬೆಂಗಳೂರು-73. 
ಜಿ:ವಿಜಾಪುರ. 2) ದಿ ಮ್ಯಾನೇಜಿಂಗ್‌-ಲೀಗಲ್‌, ಭಾರತಿ ಅಕ್ಷ ಜನರಲ್‌ ಇನ್ಸೂರೆನ್ಸ್‌ 
ಕಂ.ಲಿ., ಬೆಂಗಳೂರು. 
ಪ್ರಕಟಣೆ 


ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಬಾಬು 6 ಬಾಬುಲಾಲ ತಂದೆ: ಸಾಹೇಬಲಾಲ 
ಛಪ್ಪರಬಂದ ಇವರು ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ:14.12.2011ರಂದು ಅಪಘಾತಕ್ಕೀಡಾಗಿ 
ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ ಅವಲಂಬಿತರಾಗಿರುವದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು 
ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರು ಆಕ್ಷೇಪಣೆಗಳಿದ್ದರೆ, 
ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ, ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ 
ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 

ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಮತ್ತು ಕಾರ್ಮಿಕ ಅಧಿಕಾರಿ, 


ಉಪವಿಭಾಗ-2, ವಿಜಾಪುರ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೫೫ 





ಕಾರ್ಮಿಕ ಅಧಿಕಾರಿಗಳು ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ ನಂ.2, ವಿಜಾಪುರ 
ಸಂಖ್ಯೆ: ಕಾ.ಅ.ಬಿ-2:ಕಾ.ನ.ಪ:ಮಪ್ರ: ಎಸ್‌.ಆರ್‌.ನಂ.41/2011, ದಿನಾ೦ಕ:01.04.2011 


ಅರ್ಜಿದಾರರು: ಪ್ರತಿವಾದಿಗಳು: 
ಶ್ರೀಮತಿ ಸುನಂದಾ ಗಂಡ ಮಲ್ಲು 6 ಮಲ್ಲಪ್ಪ ಲೋಗಾವಿ ಮತ್ತು 1) ಪಿ. ಜಗನ್ನಾಥ ತಂದೆ ಪೀರಪ್ಪ, ಸಾ:30, ಕನಸು ನಿಲಯ, 2ನೇ 
ಇತರರು, ಸಾ: ಮುಳವಾಡ, ತಾ:ಬಸವನಬಾಗೇವಾಡಿ, ಮೈನ್‌ ರೋಡ್‌, ರುಕ್ಮಿಣಿನಗರ, ನಾಗಸಂದ್ರ, ಬೆಂಗಳೂರು-73. 
ಜಿ:ವಿಜಾಪುರ. 2) ದಿ ಮ್ಯಾನೇಜಿಂಗ್‌-ಲೀಗಲ್‌, ಭಾರತಿ ಅಕ್ಷ ಜನರಲ್‌ ಇನ್ಸೂರೆನ್ಸ್‌ 
ಕಂ.ಲಿ., ಬೆಂಗಳೂರು. 
ಪ್ರಕಟಣೆ 


ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಮಲ್ಲು 6 ಮಲ್ಲಪ್ಪ ತಂದೆ ಸಿದ್ದಪ್ಪ ಲೋಗಾವಿ 
ಇವರು ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾ೦ಕ:14.12.2011ರಂದು ಅಪಘಾತಕ್ಕೀಡಾಗಿ 
ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ ಅವಲಂಬಿತರಾಗಿರುವದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು 
ಪ್ರತಿವಾದಿಗಳಿ೦ದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರು ಆಕ್ಷೇಪಣೆಗಳಿದ್ದರೆ, 
ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ, ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ 
ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಮತ್ತು ಕಾರ್ಮಿಕ ಅಧಿಕಾರಿ, 
ಉಪವಿಭಾಗ-2, ವಿಜಾಪುರ. 
ಕಾರ್ಮಿಕ ಅಧಿಕಾರಿಗಳು ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ ನಂ.2, ವಿಜಾಪುರ 
ಸಂಖ್ಯೆ: ಕಾ.ಅ.ಬಿ-2:ಕಾ.ನ.ಪ:ಮಪ್ರ: ಎಸ್‌.ಆರ್‌.ನಂ.42/2011, ದಿನಾ೦ಕ:01.04.2011 


ಅರ್ಜಿದಾರರು: ಪ್ರತಿವಾದಿಗಳು: 
ಶ್ರೀಮತಿ ರೇಣುಕಾ ಗಂಡ ಹನಮಂತ ಲೋಗಾವಿ ಮತ್ತು ಇತರರು, 1) ಪಿ. ಜಗನ್ನಾಥ ತಂದೆ ಪೀರಪ್ಪ, ಸಾ:30, ಕನಸು ನಿಲಯ, 2ನೇ 
ಸಾ: ಮುಳವಾಡ, ತಾ:ಬಸವನಬಾಗೇವಾಡಿ, ಜಿ:ವಿಜಾಪುರ. ಮೆ 


ನ್‌ ರೋಡ್‌, ರುಕ್ಮಿಣಿನಗರ, ನಾಗಸಂದ್ರ, ಬೆಂಗಳೂರು-73. 
2) ದಿ ಮ್ಯಾನೇಜಿಂಗ್‌-ಲೀಗಲ್‌, ಭಾರತಿ ಅಕ್ಷ ಜನರಲ್‌ ಇನ್ನೂರೆನ್ಸ್‌ 
ಕಂ.ಲಿ., ಬೆ೦ಗಳೂರು. 
ಪ್ರಕಟಣೆ 
ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಹನಮಂತ ತಂದೆ: ವಿಠ್ಠಲಪ್ಪ ವಿಠ್ಠಲ್‌ ಲೋಗಾವಿ 
ಇವರು ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾ೦ಕ:14.12.2011ರಂದು ಅಪಘಾತಕ್ಕೀಡಾಗಿ 
ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ ಅವಲಂಬಿತರಾಗಿರುವದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು 
ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರು ಆಕ್ಷೇಪಣೆಗಳಿದ್ದರೆ, 
ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ, ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ 
ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 


ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ 


ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು 
ಪಿ.ಆರ್‌.484 ಮತ್ತು ಕಾರ್ಮಿಕ ಅಧಿಕಾರಿ, 


ಉಪವಿಭಾಗ-2, ವಿಜಾಪುರ. 


೨೬೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-॥ ವಿಜಾಪುರ ಜಿಲ್ಲೆ, ವಿಜಾಪುರ 
ಪ್ರಕರಣ ಸಂಖ್ಯೆ: ಡಬ್ಲೂ ಸಿಎ/ಎಸ್‌ಆರ್‌-09/2011, ದಿನಾಂಕ:01.02.2011 


ಅರ್ಜಿದಾರರು: ಪ್ರತಿವಾದಿಗಳು: 
1) ಮನಿಷಾ ಶಿವಾಜಿ ಪವಾರ, 1) ವಿಲಾಸ ಬಿ. ದಾಡೆ 
ಸಾ: ಡೋಬಳೆಗಲ್ಲಿ, ವಿಜಾಪುರ. ಉ: ಜೀಪ್‌ ಮಾಲೀಕರು ನಂ.ಎಂಹೆಚ್‌-10/ಕೆ-7019 ಸದರಿಯವರು 


ಮೃತರಾಗಿದ್ದರಿಂದ ಅವರ ವಾರಸುದಾರ ಭರತ ಸೋಪಾನ ದಾಡೆ. 
ಸಾ: ಅರ್ಧನಾರಿ, ತಾ:ಮೊಹಳ, ಜಿ:ಸೊಲ್ಲಾಪುರ. 
2) ದಿ ನ್ಯೂ ಇಂಡಿಯಾ ಅಶ್ಯೂರೆನ್ಸ್‌ ಕಂ. ಎಲ್‌.ಟಿ.ಡಿ. ಸಂಗಮೇಶ 
ನಗರ, ಗುಲ್ಬರ್ಗಾ. 
ಪ್ರಕಟಣೆ 
ಮೇಲ್ಮಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಶಿವಾಜಿ ನಾನಾ ಪವಾರ ಇವರು ಪ್ರತಿವಾದಿಗಳ ಬಳಿ 
ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾ೦ಕ:02.09.2007ರಂದು ಅಪಘಾತಕ್ಕೀಡಾಗಿ ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು 
ಮೃತರ ಅವಲಂಬಿತರಾಗಿರುವದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು ಪ್ರತಿವಾದಿಗಳಿ೦ದ ಕೊಡಿಸಿಕೊಡಬೇಕೆಂದು 
ವಿನಂತಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರು ಆಕ್ಷೇಪಣೆಗಳಿದ್ದರೆ, 
ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ, ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ 
ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 
ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಠ 
ಪಿ.ಆರ್‌.289 ಪರಿಹಾರ ಆಯುಕ್ತರು, 
ಉಪವಿಭಾಗ- ॥, ವಿಜಾಪುರ. 
ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-॥ ವಿಜಾಪುರ ಜಿಲ್ಲೆ, ವಿಜಾಪುರ 
ಪ್ರಕರಣ ಸಂಖ್ಯೆ: ಡಬ್ಲೂ ಸಿಎ/ಎಸ್‌ಆರ್‌-10/2011, ದಿನಾಂಕ:01.02.2011 


ಅರ್ಜಿದಾರರು: ಪ್ರತಿವಾದಿಗಳು: 
1) ರೆಹಮತಬಿ ಶಬುದ್ಧಿನ ಶೇಖ 1) ಸಚಿನ ದಿಗಂಬರ ಮುಳೆ 
2) ಯಾಸಿನ ಶಬುದ್ಧಿನ ಶೇಖ ಉ: ಜೀಪ್‌ ಮಾಲೀಕರು ನಂ.ಎಂ.ಹೆಚ್‌.13/ಆರ್‌-6231 
3) ಇತ್ಕಾಜ ಶಬುದ್ಧಿನ ಶೇಖ ಸಾ: ಟಾಕಳಿ ಸಿಕಂದರ, ತಾ:ಮೊಹಳ, ಜಿ: ಸೊಲ್ಲಾಪುರ. 
ಸಾ: ಎಲ್ಲರೂ ಇರುವುದು, ಜಲನಗರ, ವಿಜಾಪುರ. 2) ದಿ ನ್ಯೂ ಇಂಡಿಯಾ ಅಶ್ಯೂರೆನ್ಸ್‌ ಕಂ. ಎಲ್‌.ಟಿ.ಡಿ. ಸಂಗಮೇಶ 
ನಗರ, ಗುಲ್ಬರ್ಗಾ. 
ಪ್ರಕಟಣೆ 


ಮೇಲ್ಮಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಶಬುದ್ಧಿನ ಶೇಖ ಇವರು ಪ್ರತಿವಾದಿಗಳ ಬಳಿ ಕೆಲಸ 
ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ:19.08.2004ರಂದು ಅಪಘಾತಕ್ಕೀಡಾಗಿ ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ 
ಅವಲಂಬಿತರಾಗಿರುವದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು 
ವಿನಂತಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರು ಆಕ್ಷೇಪಣೆಗಳಿದ್ದರೆ, 
ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ, ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ 
ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 

ಜಿ. ಸಿದ್ಧಲಿಂಗಪ್ಪ 
ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಠ 
ಪಿ.ಆರ್‌.256 ಪರಿಹಾರ ಆಯುಕ್ತರು, 
ಉಪವಿಭಾಗ- ॥ ವಿಜಾಪುರ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೫೭ 





ಕಾರ್ಮಿಕ ಇಲಾಖೆ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-1, ಬಳ್ಳಾರಿ 
ಪ್ರಕರಣ ಸಂಖ್ಯೆ: ಕಾಅಬ:ಉವಿ-1:ಕಾನಪ:190:10/1447, ದಿನಾಂಕ:31.12.2010 


ಅರ್ಜಿದಾರರು: ವಿರುದ್ದ ಪ್ರತಿವಾದಿಗಳು: 
1 ಶ್ರೀಮತಿ ಸಿದ್ದಮ್ಮ ಗಂ: ಲೇಟ್‌ ದುರ್ಗಪ್ಪ, 1 ಶ್ರೀ ಯಲ್ಲಪ್ಪ ತಂ: ತಿಮ್ಮಪ್ಪ ಲಾರಿ ಮಾಲೀಕರು, 
ವಯಸ್ಸು: 24 ವರ್ಷ, ವೃತ್ತಿ: ಮನೆಕೆಲಸ, (ಮೃತನ ಹೆಂಡತಿ) ವಾಹನ ಸಂ: ಕೆಎ-35:8752, ಜೈಸಿಂಗಪುರ ಗ್ರಾಮ, ಸಂಡೂರು 
2) ಭೂಮಿಕ, ತಂ: ಲೇಟ್‌ ದುರುಗಪ್ಪ (ತಾ). ಬಳ್ಳಾರಿ (ಜಿ). 
ವಯಸ್ಸು: 5 ವರ್ಷ, (ಮೃತನ ಮಗಳು) 2) ದಿ ಬ್ರಾಂಚ್‌ ಮ್ಯಾನೇಜರ್‌, ಶ್ರೀರಾಮ ಜನರಲ್‌ ಇನ್ಸೂರೆನ್ಸ್‌ 
3) ದುರ್ಗಮ್ಮ ತಂ:ಲೇಟ್‌ ದುರುಗಪ್ಪ, ಕಂ.ಲಿ., ಬಳ್ಳಾರಿ. 


ವಯಸ್ಸು; 2 ತಿಂಗಳು, (ಮೃತನ ಮಗಳು) 
4) ಶ್ರೀಮತಿ ಈರಮ್ಮ ಗಂ: ತಿಮ್ಮಪ್ಪ ವಯಸ್ಸು: 60 ವರ್ಷ, 
ವೃತ್ತಿಮನೆಕೆಲಸ (ಮೃತನ ತಾಯಿ) 
ಎಲ್ಲರ ವಾಸ: ಜೈಸಿಂಗ್‌ಪುರ ಗ್ರಾಮ, ಸಂಡೂರು (ತಾ), 
ಬಳ್ಳಾರಿ (ಜಿಲ್ಲೆ). 
ಪ್ರಕಟಣೆ 

ಸದರಿ ಶ್ರೀಮತಿ: ಸಿದ್ದಮ್ಮ (2) ಭೂಮಿಕ, (3) ದುರ್ಗಮ್ಮ (4) ಶ್ರೀಮತಿ ಈರಮ್ಮ ಇವರು ಮೃತ ದುರ್ಗಪ್ಪ ಇವರ ಪತ್ನಿ, ಮಕ್ಕಳು ಹಾಗೂ 
ತಾಯಿಯಾಗಬೇಕೆಂದು ಮೃತ ದುರ್ಗಪ್ಪನು ದಿನಾಂಕ:11.04.2010ರ೦ದು ವಾಹನ ಸಂಖ್ಯೆ: ಕೆಎ-35:8752ರಲ್ಲಿ ಚಾಲಕನಾಗಿ ಕೆಲಸ ಮಾಡುತ್ತಿದ್ದಾಗ 
ಹೊಸಪೇಟೆಯಿಂದ ಹರಿಹರ ರಸ್ತೆಯಲ್ಲಿ ಹೋಗುತ್ತಿದ್ದಾಗ ಎದುರಿನಿಂದ ಬರುತ್ತಿದ್ದ ವಾಹನ ಸಂಖ್ಯೆ: ಎಪಿ-16:ಡಬ್ಲ್ಯೂ-5378 ಒಂದಕ್ಕೊಂದು ಡಿಕ್ಕಿ 
ಹೊಡೆದು ಅಪಘಾತವಾಗಿ ತೀವ್ರಗಾಯಗೊಂಡು ಕೂಡಲೇ ಸರ್ಕಾರಿ ಆಸ್ಪತ್ರೆ, ಹೊಸಪೇಟೆ, ಹೆಚ್ಚಿನ ಚಿಕಿತ್ಸೆಗಾಗಿ ಬಳ್ಳಾರಿ ವಿಮ್ಸ್‌ ಆಸ್ಪತ್ರೆಗೆ ಒಯ್ದಿದ್ದರೆಂದು 
ಅಲ್ಲಿ ಫಲಕಾರಿಯಾಗದೆ ದಿನಾಂಕ:12.04.2010ರ೦ದು ಮೃತಪಟ್ಟಿರುತ್ತಾನೆಂದು ತಿಳಿಸಿ ನಾವೆಲ್ಲರೂ ಮೃತನ ದುಡಿಮೆ ಮೇಲೆ ಆಧಾರಪಟ್ಟವರೆಂದು ಈಗ 
ಆತನು, ಆತನ ದುಡಿಮೆ ಇಲ್ಲದೆ ಜೀವನ ಸಾಗುವುದು ತುಂಬಾ ಕಷ್ಟಕರವಾಗಿರುತ್ತದೆಂದು ಈ ಅಪಘಾತವು ಕಾರ್ಮಿಕ-ಮಾಲೀಕ ಸಂಬಂಧದಲ್ಲಿ 
ಜರುಗಿರುತ್ತದೆಂದು ತಿಳಿಸಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ದಾವಾ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಸಂಬಂಧವಾಗಿ ಮೃತನ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೋರಿದಲ್ಲಿ ಅಂಥಹವರು ದಿನಾಂಕ:..... ನಡೆಯಲಿರುವ ವಿಚಾರಣಾ 
ದಿನಾಂಕದೊಳಗಾಗಿ ತಾವಾಗಲಿ ಅಥವಾ ತಮ್ಮ ಪರ ವಕೀಲರೊಂದಿಗಾಗಲಿ ತಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸತಕ್ಕದ್ದು. ಸಾರ್ವಜನಿಕರಿಗೆ ಹಾಗೂ 
ಸಂಬಂದೀಕರಿಗೆ ತಿಳಿಸುವುದೇನೆಂದರೆ ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ನಾಮಫಲಕದಲ್ಲಿ ಹಾಗೂ ಕರ್ನಾಟಕ ರಾಜ್ಯ ಹೊರವಲಯ 
ಮುದ್ರಣಾಲಯದಲ್ಲಿ ಪ್ರಕಟಣೆಗೊಳಿಸಿದ 30 ದಿನಗಳೊಳಗಾಗಿ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು, ಅವಧಿಮೀರಿ ಬ೦ದ ಅರ್ಜಿಗಳನ್ನು 
ಮಾನ್ಯ ಮಾಡಲಾಗುವುದಿಲ್ಲ. 

ಕಾರ್ಮಿಕಾಧಿಕಾರಿ ಮತ್ತು 
ಪಿ.ಆರ್‌.31 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಬಳ್ಳಾರಿ ಉಪವಿಭಾಗ-1 ಬಳ್ಳಾರಿ. 
ಕಾರ್ಮಿಕ ಇಲಾಖೆ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-1, ಬಳ್ಳಾರಿ 
ಪ್ರಕರಣ ಸಂಖ್ಯೆ: ಕಾನಪ:1:11/1508, ದಿನಾ೦ಕ:11.01.2011 


ಅರ್ಜಿದಾರರು: ವಿರುದ್ದ ಪ್ರತಿವಾದಿಗಳು: 
1 ಶ್ರೀಮತಿ ಟಿ. ಸುನಂದ ಗಂ: ಲೇಟ್‌ ಟಿ. ರಮೇಶ್‌, ವಯಸ್ಸು; 30 1) ದಿ ಮ್ಯಾನೇಜರ್‌, ಮೆ: ಶಾತವಾಹನ ಇಸ್ಟಾಟ್‌ ಲಿ. 
ವರ್ಷ, (ಮೃತನ ಹೆಂಡತಿ) ಆರ್‌.ಟಿ.ಓ. ಆಫೀಸ್‌ ಹತ್ತಿರ, ಬಳ್ಳಾರಿ. 
2) ಚಿ.ಟಿ. ಉಪೇಂದ್ರ ತಂ: ಲೇಟ್‌ ಟಿ. ರಮೇಶ್‌, ವಯಸ್ಸು: 9 ವರ್ಷ, 2) ದಿ ಡಿವಿಜನಲ್‌ ಮ್ಯಾನೇಜರ್‌ ಮೆ: ಓರಿಯಂಟಲ್‌ 
(ಮೃತನ ಮಗ) ಇನ್ಸೂರೆನ್ಸ್‌ ಕಂ.ಲಿ., ಬಳ್ಳಾರಿ. 


3) ಚಿ.ಟಿ. ಅನಿಲ್‌ ತಂ: ಲೇಟ್‌ ಟಿ. ರಮೇಶ್‌, (ಮೃತನ ಮಗ) 


4) ಶ್ರೀ ಸುಬ್ಬರಾಯುಡು ತಂ: ಲೇಟ್‌ ಗವಿಸಿದ್ದಪ್ಪ ವಯಸ್ಸು: 55 ವರ್ಷ, 


ಣು 


(ಮೃತನ ತಂದೆ) 
5) ಶ್ರೀಮತಿ ಗಂಗಮ್ಮ ಗಂ: ಸುಬ್ಬರಾಯುಡು, ವಯಸ್ಸು: 50 ವರ್ಷ, 
(ಮೃತನ ತಾಯಿ) 
ಎಲ್ಲರ ವಾಸ: ಬೊಮ್ಮನಹಾಳ್‌ (ಎ.ಪಿ. ಪ್ರಸ್ತುತ ವಾಸ: ಅಲ್ಲಿಪುರ, 


ಬಳ್ಳಾರಿ. 
ಫು 


೨೬೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಪ್ರಕಟಣೆ 

ಸದರಿ ಕ್ರಮ ಸಂಖ್ಯೆ 1 ರಿಂದ 5ರವರೆಗಿನ ಶ್ರೀಮತಿ ಟಿ. ಸುನಂದ ಮತ್ತು ಇತರರು ಟಿ ರಮೇಶ್‌ 1ನೇ ಪ್ರತಿವಾದಿಗಳ ಸಂಸ್ಥೆಯಲ್ಲಿ ಮೇಸ್ತ್ರಿ 
ಕಂ. ಹೌಸ್‌ ಆಪರೇಟರ್‌ ಆಗಿ ಕೆಲಸ ಮಾಡುತ್ತಿದ್ದನೆಂದು ದಿನಾ೦ಕ:24.09.2010ರಂದು ಕರ್ತವ್ಯದ ಮೇಲಿದ್ದಾಗ ಡ್ರೈಯರ್‌ ಬರ್ಸ್ಟ್‌ನಿಂದ 
ಸುಟ್ಟಗಾಯಗಳಾಗಿದ್ದವೆಂದು, ಕೂಡಲೇ ಆತನನ್ನು ವಿಮ್ಸ್‌ ಆಸ್ಪತ್ರೆಗೆ ದಾಖಲಿಸಿದ್ದರೆಂದು, ಚಿಕಿತ್ಸೆ ಫಲಕಾರಿಯಾಗದೇ ದಿನಾ೦ಕ:29.09.2010ರಂದು ಮೃತ 
ಪಟ್ಟಿರುತ್ತಾನೆಂದು, ಮೃತನೊಬ್ಬನೇ ದುಡಿಯುವ ವ್ಯಕ್ತಿಯಾಗಿದ್ದು ಆತನ ದುಡಿಮೆಯ ಮೇಲೆ ತಾವು ಆಧಾರಪಟ್ಟಿದ್ದೆವೆಂದು, ಈಗ ಆತನ ಮರಣದಿಂದ 
ತಮ್ಮ ಹಾಗೂ ತಮ್ಮ ಮಕ್ಕಳ ಜೀವನ ಸಾಗುವುದು ತುಂಬಾ ಕಷ್ಟಕರವಾಗಿರುತ್ತದೆ೦ದು, ಅಪಘಾತ ಪೂರ್ವದಲ್ಲಿ ಆರೋಗ್ಯವಾಗಿದ್ದನೆ೦ದು, ಈ 
ಅಪಘಾತವು ಕಾರ್ಮಿಕ ಮಾಲೀಕ ಸಂಬಂಧದಲ್ಲಿ ಆಗಿರುತ್ತದೆಂದು ತಿಳಿಸಿ ನಷ್ಟ ಪರಿಹಾರ ಕೋರಿ ದಾವಾ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಮೃತನ 
ಅವಲಂಬಿತರು ಹಾಗೂ ವಾರಸುದಾರರೆಂದು ತಿಳಿಸಿ ನಷ್ಟ ಪರಿಹಾರ ಬೇಡಿರುತ್ತಾರೆ. 

ಈ ಮೂಲಕ ಸಾರ್ವಜನಿಕರಿಗೂ ಹಾಗೂ ಸಂಬಂಧಪಟ್ಟವರಿಗೂ ತಿಳಿಸುವುದೇನೆಂದರೆ ಬೇರೆ ಯಾರಾದರೂ ಮೃತನ ವಾರಸುದಾರರು 
ಹಾಗೂ ಅವಲಂಬಿತರೆಂದು ಪರಿಗಣಿಸಬೇಕೆಂದು ಕೋರುವುದಾದರೆ, ಅಂಥಹವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ನಾಮಫಲಕದಲ್ಲಿ ಹಾಗೂ 
ಕರ್ನಾಟಕ ರಾಜ್ಯ ಸರ್ಕಾರದ ಹೊರವಲಯ ಮುದ್ರಣಾಲಯದಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಈ ನ್ಯಾಯಾಲಯಕ್ಕೆ ತಮ್ಮ ಆಕ್ಷೇಪಣೆಗಳನ್ನು 
ಸಲ್ಲಿಸತಕ್ಕದ್ದು. ಅವಧಿಮೀರಿ ಬ೦ದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಾರ್ಮಿಕಾಧಿಕಾರಿ ಮತ್ತು 
ಪಿ.ಆರ್‌.115 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಬಳ್ಳಾರಿ ಉಪವಿಭಾಗ-1, ಬಳ್ಳಾರಿ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-1, ಬಳ್ಳಾರಿ 
ಪ್ರಕರಣ ಸಂಖ್ಯೆ: ಕಾಅಬ:ಉವಿ-1:ಕಾನಪ:08:11/1629, ದಿನಾಂಕ:07.02.2011 


ಅರ್ಜಿದಾರರು: ವಿರುದ್ದ ಪ್ರತಿವಾದಿಗಳು: 
1) ಶ್ರೀಮತಿ ನಾಗರತ್ನ, ಗಂ: ಲೇಟ್‌ ಅಂಭ್ಲಿ ರಾಘವೇಂದ್ರ, 1 ಶ್ರೀ ಭೀಮಪ್ಪ ತಂ: ಹನುಮಂತಪ್ಪ, ಆಟೋ ವಾಹನ ಸಂ: 
ಅಲಿಯಾಸ್‌ ರಘು, ವಯಸ್ಸು 21 ವರ್ಷ, ವೃತ್ತಿ: ಮನೆಕೆಲಸ. ಕೆಎ-35:ಎ-4494 ಮಾಲೀಕರು, ಮನೆ ನಂ.30 ಪಂಚಾಯತ್‌ 
2) ಚಿ. ಚಂದನ ತಂ: ಲೇಟ್‌ ಅಂಭ್ಲಿ ರಾಘವೇಂದ್ರ ಅಲಿಯಾಸ್‌ ಹತ್ತಿರ, ಡಣಾಯಕನ ಕೆರೆ ಗ್ರಾಮ, ಹೊಸಪೇಟೆ (ತಾ) 
ರಘು, ವಯಸ್ಸು; ಒಂದೂವರೆ ವರ್ಷ. 2) ದಿ ಬ್ರಾಂಚ್‌ ಮ್ಯಾನೇಜರ್‌, ಬಜಾಜ್‌ ಅಲಿಯಾನ್ಸ್‌ ಜನರಲ್‌ 
3) ಶ್ರೀ ಬಸವರಾಜ್‌ ತಂ: ಗುಂಡಪ್ವ ವಯಸ್ಸು 60 ವರ್ಷ, ವೃತ್ತಿ: ಇನ್ಸೂರೆನ್ಸ್‌ ಕಂ.ಲಿ., ಬಳ್ಳಾರಿ. 


ಏನೂ ಇಲ್ಲ. 
4) ಶ್ರೀಮತಿ ಸುಲೋಚನ ಗಂ: ಬಸವರಾಜ್‌, ವಯಸ್ಸು;56 
ವರ್ಷ, ವೃತ್ತಿ: ಏನೂ ಇಲ್ಲ. 
ಎಲ್ಲರ ವಾಸ: ಡಣಾಯಕನ ಕೆರೆ, ಹೊಸಪೇಟೆ (ತಾ). ಬಳ್ಳಾರಿ 
(ಜಿ). 
ಪ್ರಕಟಣೆ 

ಸದರಿ ಅರ್ಜಿದಾರರಾದ ಶ್ರೀಮತಿ: ನಾಗರತ್ನ ಜಿ. ಚಂದನ ಹಾಗೂ ಶ್ರೀ ಬಸವರಾಜ್‌, ಶ್ರೀಮತಿ ಸುಲೋಚನ ಇವರುಗಳು ಶ್ರೀ ಅಂಭ್ಲಿ 
ರಾಘವೇಂದ್ರ, ಅಲಿಯಾಸ್‌ ರಘು ಇವರಿಗೆ ಹೆಂಡತಿ, ಮಗಳು ತಂದೆ-ತಾಯಿಗಳಾಗಬೇಕೆಂದು, ಹಾಗೂ ವಾರಸುದಾರರೆಂದು ತಿಳಿಸಿ ಮೃತ ಅಂಬ್ಲಿ 
ರಾಘವೇಂದ್ರ ಅಲಿಯಾಸ್‌ ರಘು 1ನೇ ಪ್ರತಿವಾದಿ ಭೀಮಪ್ಪ ಇವರ ಆಟೋವಾಹನ ಸಂಖ್ಯೆ ಕೆಎ-35:ಎ-4494ರಲ್ಲಿ ಚಾಲಕನಾಗಿ ಕೆಲಸ 
ಮಾಡುತ್ತಿದ್ದರೆಂದು, ಅವರು ಮೃತನಿಗೆ ರೂ.5,500-00ಗಳನ್ನು ವೇತನ ಕೊಡುತ್ತಿದ್ದರೆಂದು, ಈ ದುಡಿಮೆ ಮೇಲೆ ತಾನು ಹಾಗೂ ನಮ್ಮಗಳ ಜೀವನ 
ನಡೆಸುತ್ತಿದ್ದನೆಂದು, ದಿನಾ೦ಕ:04.12.2010ರಂದು 1ನೇ ಪ್ರತಿವಾದಿ ನಿರ್ದೇಶನದ ಮೇರೆಗೆ ಆಟೋ ತೆಗೆದುಕೊಂಡು ಮರಿಯಮ್ಮನಹಳ್ಳಿ ರಸ್ತೆ, 
ದೊಡ್ಡಸಿಗೇಮಠ, ಮಗಿಮಾವಿನಹಳ್ಳಿ ರಸ್ತೆ ಬಳಿ ಇದ್ದಕ್ಕಿದ್ದ ಹಾಗೆ ವಾಹನ ಹಿಡಿತ ತಪ್ಪಿ ಉರುಳಿಬಿದ್ದ ಪರಿಣಾಮ ತೀವ್ರಗಾಯವಾಗಿ ಸ್ಥಳದಲ್ಲಿ 


ಕ್ಷ 
ಮೃತಪಟ್ಟಿರುತ್ತಾನೆಂದು ತಿಳಿಸಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯಕ್ಕೆ ಒಂದು ದಾವಾ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಸಂಬಂಧವಾಗಿ ಸಾರ್ವಜನಿಕರಿಗೂ ಹಾಗೂ ಸಂಬಂಧಿಕರಿಗೂ ತಿಳಿಯಪಡಿಸುವುದೇನೆಂದರೆ ಬೇರೆಯಾರಾದರೂ ಮೃತನ 
ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೋರಿದಲ್ಲಿ ಅಂಥಹವರು ಈ ಪ್ರಕಟಣೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ಹೊರವಲಯ ಮುದ್ರಣಾಲಯ, 
ಮೈಸೂರು ರಸ್ತೆ, ಬೆಂಗಳೂರು ಹಾಗೂ ಈ ನ್ಯಾಯಾಲಯದ ನಾಮಫಲಕದಲ್ಲಿ ಪ್ರಕಟಣೆಗೊಂಡ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆಗಳನ್ನು 
ಸಲ್ಲಿಸತಕ್ಕದ್ದು. ಅವಧಿಮೀರಿ ಬ೦ದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಾರ್ಮಿಕಾಧಿಕಾರಿ ಮತ್ತು 
ಪಿ.ಆರ್‌.218 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 


ಬಳ್ಳಾರಿ ಉಪವಿಭಾಗ-1, ಬಳ್ಳಾರಿ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೫೯ 





ಕಾರ್ಮಿಕ ಇಲಾಖೆ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-1, ಬಳ್ಳಾರಿ 
ಪ್ರಕರಣ ಸಂಖ್ಯೆ: ಕಾನಪ:14:11/1645, ದಿನಾಂಕ:09.02.2011 


ಅರ್ಜಿದಾರರು: ವಿರುದ್ದ ಪ್ರತಿವಾದಿಗಳು: 
1 ಶ್ರೀಮತಿ ದೇವಕಿ ಗಂ: ಲೇಟ್‌ ವಿ. ಗೋಪಾಲ, ವಯಸ್ಸು: 25 1 ಶ್ರೀ ಬಿ. ಭಾಸ್ಕರ್‌ರಾವ್‌, ಪ್ರೊಪ್ರೈಟರ್‌, ಜಗಪತಿ ಪೌಲ್ಟ್ರಿ ಫಾರಂ, 
ವರ್ಷ, ವೃತ್ತಿ: ಮನೆಕೆಲಸ ಬಸಾಪುರ ಗ್ರಾಮ, ಗಿಣಿಗೇರಾ (ಪೋ), ಕೊಪ್ಪಳ (ಜಿ) 
2) ಶ್ರೀಮತಿ ಸೋಮಕ್ಕ ಗಂ: ತಿಮ್ಮಾರೆಡ್ಡಿ ವಯಸ್ಸು: 50 ವರ್ಷ, 2) ಶ್ರೀ ಚಂದ್ರಶೇಖರ್‌, ಮ್ಯಾನೇಜರ್‌, ಜಗಪತಿ ಪೌಲ್ಟ್ರಿ ಫಾರಂ, 
ವೃತ್ತಿ: ಮನೆಕೆಲಸ, ಬಸಾಪುರ ಗ್ರಾಮ, ಗಿಣಿಗೇರಾ (ಪೋ), ಕೊಪ್ಪಳ (ತಾ) (ಜಿ) 


(ಇಬ್ಬರ ವಾಸ: ಕಂಪ್ಲಿ, ಹೊಸಪೇಟೆ (ತಾ), ಬಳ್ಳಾರಿ ಜಿಲ್ಲೆ. 
ಪ್ರಕಟಣೆ 

ಶ್ರೀಮತಿ ದೇವಕಿ ಹಾಗೂ ಶ್ರೀಮತಿ ಸೋಮಕ್ಕ ಇವರು ಮೃತ ಗಂ: ವಿ. ಗೋಪಾಲ ರವರ ಹೆಂಡತಿ ಹಾಗೂ ತಾಯಿಯಾಗಬೇಕೆಂದು, 
ವಾರಸುದಾರರೆಂದು ತಿಳಿಸಿ ಮೃತ ವಿ. ಗೋಪಾಲ 2ನೇ ಪ್ರತಿವಾದಿಗಳಲ್ಲಿ ಪೌಲ್ಫಿಫಾರಂನಲ್ಲಿ ಕೂಲಿಯಾಗಿ ಕೆಲಸ ಮಾಡುತ್ತಿದ್ದರೆಂದು 
ದಿನಾಂಕ:24.12.2010ರಂದು ಕೆಲಸದಲ್ಲಿ ನಿರತನಾಗಿದ್ದಾಗ ಗೋಡೌನ್‌ ಶೀಟ್‌ ಮೇಲೆ ಕುಳಿತಿದ್ದಾಗ ಇದ್ದಕ್ಕಿದ್ದ ಹಾಗೇ ಸಿಮೆ೦ಟ್‌ಶೀಟ್‌ ತುಂಡರಿಸಿ 
ಮೃತನು ಕೆಳಗೆ ಬಿದ್ದ ತೀವ್ರಗಾಯಗೊಂಡಿದ್ದನೆಂದು ಕೂಡಲೇ ಕೊಪ್ಪಳ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಪ್ರಥಮ ಚಿಕಿತ್ಸೆ ಪಡೆದು ಫಲಕಾರಿಯಾಗದ 
ಕಾರಣ ಅಲ್ಲಿನ ವೈದ್ಯರ ಸಲಹೆ ಮೇರೆಗೆ ದಾನಮ್ಮ ಆಸ್ಪತ್ರೆ, ಬಳ್ಳಾರಿಯಲ್ಲಿ ಚಿಕಿತ್ಸೆ ಪಡೆಯಲು ದಾಖಲಾಗಿದ್ದನೆಂದು, ಚಿಕಿತ್ಸೆ ಫಲಕಾರಿಯಾಗದೇ 
ದಿನಾಂಕ:30.12.2010ರಂದು ಮೃತಪಟ್ಟಿದ್ದನೆಂದು ತಿಳಿಸಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ದಾವಾ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಸಂಬಂಧವಾಗಿ ಸಂಬಂಧೀಕರಿಗಾಗಲೀ, ಸಾರ್ವಜನಿಕರಿಗಾಗಿ ತಾವು ಮೃತನ ವಾರಸುದಾರರು ಎಂದು ಪರಿಗಣಿಸಬೇಕೆಂದು 
ಕೋರುವುದಾದರೆ ಅಂಥಹವರು ಈ ಪ್ರಕಟಣೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ಹೊರಮುದಣಾಲಯದಲ್ಲಿ ಹಾಗೂ ಈ ನ್ಯಾಯಾಲಯದ 
ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಈ ನ್ಯಾಯಾಲಯಕ್ಕೆ ತಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸತಕ್ಕದ್ದು. ಅವಧಿಮೀರಿ ಬಂದ ಅರ್ಜಿಗಳನ್ನು 
ಮಾನ್ಯ ಮಾಡಲಾಗುವುದಿಲ್ಲ. 

ಕಾರ್ಮಿಕಾಧಿಕಾರಿ ಮತ್ತು 
ಪಿ.ಆರ್‌.219 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಬಳ್ಳಾರಿ ಉಪವಿಭಾಗ-1, ಬಳ್ಳಾರಿ. 
ಕಾರ್ಮಿಕ ಇಲಾಖೆ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-1, ಬಳ್ಳಾರಿ 
ಪ್ರಕರಣ ಸಂಖ್ಯೆ: ಕಾನಪ:23:11/1683-84, ದಿನಾ೦ಕ:23.02.2011 


ಅರ್ಜಿದಾರರು: ವಿರುದ್ದ ಪ್ರತಿವಾದಿಗಳು: 
1 ಶ್ರೀ ಲಕ್ಷ್ಮಿಪತಿರಾಜು, 1 ಶ್ರೀ ಪಿ. ಸುಬ್ರಮನ್ಯಂ ರಾಜು, ತಂ: ಪಿ. ಸತ್ಯರಾಜು, 
ತಂ: ಪಿ. ಬುಚ್ಚಿರಾಜು, ವಯಸ್ಸು: 55 ವರ್ಷ, (ಮೃತನ ತಂದೆ) ಟಿಪ್ಪರ್‌ ಲಾರಿ ಮಾಲೀಕರು ವಾಹನ ಸಂಖ್ಯೆ: ಕೆಎ-34:ಎ-0267, 
2) ಶ್ರೀಮತಿ ಪಿ. ಲಕ್ಷ್ಮಿ ಗಂಡ: ಪಿ.ಲಕ್ಷ್ಮಿಪತಿ ರಾಜು, ವಯಸ್ಸು;52 ಮನೆ ನಂ.310, ವಾರ್ಡ್‌ ನಂ.35, ಆಕಾಶವಾಣಿ ಏರಿಯಾ, 
ವರ್ಷ, ಇಬ್ಬರ ವಾಸ: ರಾಜನಗರ ಕ್ಯಾಂಪ್‌, ಕೌತಾಲ ಮಂಡಲ, ಹೊಸಪೇಟೆ (ತಾ) ಬಳ್ಳಾರಿ (ಜಿ). 
ಆದೋನಿ (ತಾ), 2) ಮೆ: ಶ್ರೀರಾಮ್‌ ಜನರಲ್‌ ಇನ್ಸೂರೆನ್ಸ್‌ ಕಂ.ಲಿ., ಇ:8, ಇಪಿಐಪಿ, 
ಪ್ರಸ್ತುತ ವಾಸ: 14ನೇ ವಾರ್ಡ್‌, ಚಿದ್ದರದಳ್ಳಿ, ಸಂಡೂರು (ತಾ), ರೀಕೋ ಇಂಡಸ್ಟ್ರೀಯಲ್‌ ಏರಿಯಾ, ಸೀತಾಪುರ, ಜೈಪುರ್‌, 
ಬಳ್ಳಾರಿ (ಜಿ) ರಾಜಸ್ತಾನ್‌ ರಾಜ್ಯ 

ಪ್ರಕಟಣೆ 


ಶ್ರೀ ಲಕ್ಷ್ಮಿಪತಿರಾಜು ಹಾಗೂ ಶ್ರೀಮತಿ ಲಕ್ಷ್ಮಿ ಇವರು ರಾಂಪಾಂಡು ರಾಜುರವರ ತಂದೆ-ತಾಯಿಗಳಾಗಬೇಕೆಂದು, ರಾಂಪಾಂಡುರಾಜು 1ನೇ 
ಪ್ರತಿವಾದಿಯವರ ವಾಹನದಲ್ಲಿ ಕ್ಷೀನರ್‌ನಾಗಿ ದಿನಾ೦ಕ:19.05.2010ರಂದು ಕೆಲಸ ನಿರ್ವಹಿಸುತ್ತಿದ್ದಾಗ ಕಾರ್ತಿಕ್‌ ಬಾಬು ಮೈನ್ಸ್‌ ಸ್ಟಾಕ್‌ಯಾರ್ಡ್‌ನಲ್ಲಿದ್ದ 
ಕಬ್ಬಿಣದ ಅಧಿರನ್ನು ಲೋಡ್‌ ಮಾಡಿಕೊಂಡು ಬರಲು ತಿಳಿಸಿದ್ದರಿಂದ ಸುಮಾರು 10-00 ಗಂಟೆ ಸಮಯದಲ್ಲಿ ಲೋಡ್‌ ಆದ ಗಾಡಿಗೆ ಸಿಗ್ನಲ್‌ 
ಕೊಡುತ್ತಿದ್ದವನಿಗೆ ಇನ್ನೊಂದು ಲಾರಿ ಜೋರಾಗಿ ಹಿಂದಿರುಗಿಸಿದಾಗ ರಾಂಪಾಂಡು ರಾಜು ಮೇಲೆ ಹಾದು ತೀವ್ರಗಾಯಗಳಿಗೀಡಾಗಿ ಸ್ಥಳದಲ್ಲಿ 
ಮೃತಪಟ್ಟದ್ದನೆಂದು ತಿಳಿಸಿ, ತಾವು ಮೃತನ ವಾರಸುದಾರರು ಹಾಗೂ ಅವಲಂಬಿತರೆಂದು ನಷ್ಟ ಪರಿಹಾರ ಕೋರಿ ದಾವಾ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಸಂಬಂಧವಾಗಿ ಸಾರ್ವಜನಿಕರಿಗೂ ಹಾಗೂ ಸಂಬಂಧೀಕರಿಗೂ, ತಿಳಿಯಪಡಿಸುವುದೇನೆ೦ದರೆ ಮೃತನ ವಾರಸುದಾರರು, ಅವಲಂಬಿತರು 
ಎಂದು ಪರಿಗಣಿಸಬೇಕೆಂದು ಬೇರೆ ಯಾರಾದರೂ ಕೋರುವುದಾದರೆ ಅಂಥಹವರು ಈ ಪ್ರಕಟಣೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ 
ಹೊರಮುದ್ರಣಾಲಯ, ಬೆಂಗಳೂರು ಹಾಗೂ ಈ ನ್ಯಾಯಾಲಯದ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಈ ನ್ಯಾಯಾಲಯಕ್ಕೆ ತಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ತಿಳಿಸತಕ್ಕದ್ದು, ಅವಧಿಮೀರಿ ಬ೦ದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಾರ್ಮಿಕಾಧಿಕಾರಿ ಮತ್ತು 
ಪಿ.ಆರ್‌.266 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಬಳ್ಳಾರಿ ಉಪವಿಭಾಗ-1 ಬಳ್ಳಾರಿ. 


೨೬೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟಪರಿಹಾರ ಕಾಯ್ದೆಯಡಿ ಆಯುಕ್ತರು, ಗದಗ ಜಿಲ್ಲೆ, ಗದಗ ಇವರ ನ್ಯಾಯಾಲಯದಲ್ಲಿ 
ಸಂಖ್ಯ: ಕಾಅಗ/ಕಾನಪ/ಎಫ್‌-3/11/1103, ದಿನಾ೦ಕ:18.02.2011 


ಅರ್ಜಿದಾರರು: ಪ್ರತಿವಾದಿಗಳು: 
1 ಶ್ರೀಮತಿ ನಿರ್ಮಲಾ ಕೋಂ ಕೋಟ್ರೇಶ, ಕಲ್ಪಳ್ಳಿ 1 ಶ್ರೀ ರಾಚಯ್ಯ ತಂದೆ ಸಂಗಯ್ಯ ಶಿರಹಟ್ಟಿಮಠ, ತಾ: 
ಸಾ: ಮುಂಡರಗಿ, ಜಿ: ಗದಗ. ಮುಂಡರಗಿ, ಜಿ: ಗದಗ. 
2) ಶ್ರೀಮತಿ ಅಣ್ಣವ್ವ ಕೋಂ ಈರಪ್ಪ ಕಲ್ಲಳ್ಳಿ 2) ದಿ ಡಿವಿಜನಲ್‌ ಮ್ಯಾನೇಜರ್‌, 
3) ಈರಪ್ಪ ತಿಪ್ಪಣ್ಣ ಕಲ್ಲಳ್ಳಿ. ಶ್ರೀರಾಮ ಜನರಲ್‌ ಇನ್ಸೂರೆನ್ಸ್‌ ಲಿ. ಜೈಪುರ, ರಾಜಸ್ಥಾನ. 


R/at ಕೋಟೆ ಓಣಿ, ಮುಂಡರಗಿ. 
ಪ್ರಕಟಣೆ 
ಅರ್ಜಿದಾರರಾದ ಶ್ರೀಮತಿ ನಿರ್ಮಲಾ ಕೋಂ ಕೊಟ್ರೇಶ್‌ ಕಲ್ಲಳ್ಳಿ ಸಾ: ಮುಂಡರಗಿ ಜಿ: ಗದಗ ೬ 2 ಜನ ಇವರು, ತಾವು ಮೃತ ಕೊಟ್ರೇಶ್‌ 
ಈರಪ್ಪ ಕಲ್ಲಳ್ಳಿ ಇವರ ತಂದೆ, ತಾಯಿ ಮತ್ತು ಹೆಂಡತಿ ಎಂದೂ, ಅವರ ಮರಣದಿಂದ ನಷ್ಠ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ 
ಸಲ್ಲಿಸಿರುತ್ತಾರೆ. ಮೃತ ಕೊಟ್ರೇಶ್‌ ಈರಪ್ಪ ಕಲ್ಲಳ್ಳಿ ಇವರು ಒಂದನೇ ಪ್ರತಿವಾದಿಗಳಾದ ರಾಚಯ್ಯ ತಂದೆ ಸಂಗಯ್ಯ ಶಿರಹಟ್ಟಿ ಮಠ ಸಾ: ಮುಂಡರಗಿ 
ಇವರಲ್ಲಿ ಕ್ಷೀನರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದು ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ 
ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲಿ 
ಅಥವಾ ಬೇರೆ ಯಾರಾದರೂ ಮೃತರ ಕಾನೂನುಬದ್ಧ ಆತ್ರಿತರೆಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, ಅಂತಹವರು ಈ ಪ್ರಕಟಣೆಯನ್ನು ಈ 
ನ್ಯಾಯಾಲಯದ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ಕಾರ್ಮಿಕ ಅಧಿಕಾರಿ 
ಗದಗ ಜಿಲ್ಲೆ, ಗದಗ ಹಾಗೂ 
ಪಿ.ಆರ್‌.257 ಕಾರ್ಮಿಕ ನಷ್ಟ ಪರಿಹಾರ 
ಕಾನೂನು ಅಡಿ ಆಯುಕ್ತರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟಪರಿಹಾರ ಕಾಯ್ದೆಯಡಿ ಆಯುಕ್ತರು, ಗದಗ ಜಿಲ್ಲೆ, ಗದಗ ಇವರ ನ್ಯಾಯಾಲಯದಲ್ಲಿ 
ಸಂಖ್ಯೆ: ಕಾಅಗ/ಕಾನಪ/ಎಫ್‌-4/11/1106, ದಿನಾ೦ಕ:18.02.2011 


ಅರ್ಜಿದಾರರು: ಪ್ರತಿವಾದಿಗಳು: 
1) ಮಮತಾಜ್‌ ಬೇಗಂ ಕೋಂ ಕಾಶಿಮಶಾ 1) ಮಮ್ಮದಗೌಸ್‌ 86/0 ಅಬ್ಬುಲ್‌ಸಮದ ಶೇಖ್‌ 
ಮಕಾನದಾರ ಸಾ: ಮುಳಗುಂದ, ಜಿ: ಗದಗ. ಸಾ: ಕೂಡಬಾಗ ತಾ:ಜಿ: ಕಾರವಾರ. 
2) ಕಾಶಿಮೆಶಾ ತಂದೆ ಮೀರಾಶಾ ಮಕಾನದಾರ 2) ದಿ ಮ್ಯಾನೇಜರ್‌ ರಿಲಾಯನ್ಸ್‌ ಜನರಲ್‌ ಇನ್ಸೂರೆನ್ಸ್‌ ಕಂ.ಲಿ. 
3) ಮಹಬೂಬಶಾ 5/0 ಕಾಶಿಮಶಾ ಮಕಾನದಾರ. ದೇಶಪಾಂಡೆ ನಗರ, ಹುಬ್ಬಳ್ಳಿ. 
ಪ್ರಕಟಣೆ 


ಅರ್ಜಿದಾರರಾದ ಶ್ರೀ:ಶ್ರೀಮತಿ ಮಮತಾಜ್‌ ಬೇಗಂ ಕೋಂ ಕಾಶಿಮಶಾ ಮಕಾನದಾರ ಸಾ: ಮುಳಗುಂದ ಜಿ:ಗದಗ, ಮತ್ತು 2 ಜನ ಇವರು, 
ತಾವು ಮೃತ ರೆಹಮಾನ್‌ಶಾ ತಂದೆ ಕಾಶಿಮಶಾ ಮಕಾನದಾರ್‌ ತಂದೆ, ತಾಯಿ ಮತ್ತು ಸಹೋದರ ಎಂದೂ, ಅವರ ಮರಣದಿಂದ ನಷ್ಟ ಪರಿಹಾರ 
ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ರೆಹಮಾನ್‌ಶಾ ತಂದೆ ಕಾಶಿಮಶಾ ಮಕಾನದಾರ್‌ ಇವರು ಒಂದನೇ ಪ್ರತಿವಾದಿಗಳಾದ 
ಮಮ್ಮದಗೌಸ್‌ ತಂದೆ ಅಬ್ದುಲ್‌ ಸಯದ ಶೇಖ ಸಾ: ಕೋಡಬಾಗ ಇವರಲ್ಲಿ ಚಾಲಕ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ 
ಮರಣ ಹೊಂದಿದರೆಂದು ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು 
ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲಿ ಅಥವಾ ಬೇರೆ ಯಾರಾದರೂ ಮೃತರ ಕಾನೂನುಬದ್ಧ ಆಶ್ರಿತರೆಂದು 
ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, ಅಂತಹವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ 
ಆಕ್ಷೇಪಣೆಗಳನ್ನಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 
ಕಾರ್ಮಿಕ ಅಧಿಕಾರಿ 
ಗದಗ ಜಿಲ್ಲೆ, ಗದಗ ಹಾಗೂ 
ಪಿ.ಆರ್‌.255 ಕಾರ್ಮಿಕ ನಷ್ಟ ಪರಿಹಾರ 
ಕಾನೂನು ಅಡಿ ಆಯುಕ್ತರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೬೧ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟಪರಿಹಾರ ಕಾಯ್ದೆಯಡಿ ಆಯುಕ್ತರು, ಗದಗ ಜಿಲ್ಲೆ, ಗದಗ ಇವರ ನ್ಯಾಯಾಲಯದಲ್ಲಿ 
ಸಂಖ್ಯೆ: ಕಾಅಗ/ಕಾನಪ/ಎಫ್‌-20/11/1116, ದಿನಾ೦ಕ:28.03.2011 


ಅರ್ಜಿದಾರರು: ಪ್ರತಿವಾದಿಗಳು: 
1 ಶ್ರೀಮತಿ ಪರೇರಬಿ W/ಂ ನಭಿಸಾಬಕುದರಿ 1 ಡಿ. ಚಂದ್ರಪ್ಪ ಶಿವಪ್ಪ ಪೂಜಾರ, 
2) ಮಹ್ಮದ್‌ ರಪೀಕ್‌ 56/0 ನಭಿಸಾಬ ಕುದರಿ ೧/೦ ಅಯೋದ್ಯನಗರ ಹಳೆಹುಬ್ಬಳ್ಳಿ, 
3) ಖಾಜಾ ಮೈನುದ್ದಿನ 5/0 ನಭಿಸಾಬ ಕುದರಿ 2) ಶ್ರೀರಾಮ ಜನರಲ್‌ ಇನ್ಸೂರೆನ್ಸ್‌ ಕಂ.ಲಿ. ಸೀತಾಪುರ, ಜೈಪುರ, 
೧ಣ/ಂ ಕೂಟಲಾ ಮಚಗಿ ತಾ: ರೋಣ. ರಾಜಸ್ಥಾನ. 
ಪ್ರಕಟಣೆ 


ಅರ್ಜಿದಾರರಾದ ಶ್ರೀಮತಿ ಪಕೀರಬಿ W/ಂ ನಭಿಸಾಬಕುದರಿ, ಮಹ್ಮದ್‌ ರಪೀಕ್‌ 6/0 ನಭಿಸಾಬ ಕುದರಿ, (3) ಖಾಜಾ ಮೈನುದ್ದೀನ್‌ 5/0 
ನಭಿಸಾಬ ಕುದರಿ, ಸಾ: ಕೋಟಲಾ ಮಜಲಾ ತಾ: ರೋಣ, ಜಿ: ಗದಗ ಇವರು, ತಾವು ಮೃತ ಬದ್ದಸಾಬ ಈ ನಬಿಸಾಬ ಕಾಶಿಮಸಾಬ ಕುದರಿ ಹೆಂಡತಿ 
ಮತ್ತು ಮಕ್ಕಳು ಎಂದೂ, ಅವರ ಮರಣದಿಂದ ನಷ್ಠ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಬದ್ದಸಾಬ ನಬಿಸಾಬ 
ಇವರು ಒಂದನೇ ಪ್ರತಿವಾದಿಗಳಾದ ಡಿ.ಚಂದಪ್ಪ ಶಿವಪ್ಪ ಪೂಜಾರ್‌, ಅಯೋದ್ಯನಗರ ಹುಬ್ಬಳ್ಳಿ, ಇವರಲ್ಲಿ ಹಮಾಲ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ 
ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದು ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ 
ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲಿ ಅಥವಾ ಬೇರೆ ಯಾರಾದರೂ ಮೃತರ 
ಕಾನೂನುಬದ್ಧ ಆಶ್ರಿತರೆಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, ಅಂತಹವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ನಾಮಫಲಕದಲ್ಲಿ 
ಪಕಟಿಸಿದ 30 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ 
ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಾರ್ಮಿಕ ಅಧಿಕಾರಿ 
ಗದಗ ಜಿಲ್ಲೆ, ಗದಗ ಹಾಗೂ 
ಪಿ.ಆರ್‌.398 ಕಾರ್ಮಿಕ ನಷ್ಟ ಪರಿಹಾರ 
ಕಾನೂನು ಅಡಿ ಆಯುಕ್ತರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-1, ಕಾರ್ಮಿಕ ಭವನ, ಐಟಿಐ ಆವರಣ, 
ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29 
ಸಂಖ್ಯೆ: ಡಬ್ಬ್ಯೂಸಿಎ/ಎಫ್‌ಸಿ/ಸಿಆರ್‌-1/2011, ದಿನಾಂಕ:18.01.2011 


ಅರ್ಜಿದಾರರು: ಪ್ರತಿವಾದಿಗಳು: 
ಶ್ರೀಮತಿ ಕೆಂಪಮ್ಮ 0/0 ದಿ. ಶಿವಣ್ಣ 1 ಶ್ರೀ ಜಿ. ಬೆಟ್ಟಸ್ವಾಮಿ 5/0 ಗಂಗಯ್ಯ 
ಚಿಕ್ಕಮಾರನಹಳ್ಳಿ, ಮಹದೇವಪುರ (ಪೋ) ನೆಲಮಂಗಲ (ತಾ) ಹನುಮಂತೇಗೌಡ ಪಾಳ್ಯ, ನೆಲಮಂಗಲ (ತಾ), ಬೆಂಗಳೂರು ಜಿಲ್ಲೆ. 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 2) ಮೆ: ಟಾಟಾ ಎ.ಐ.ಜಿ. ಜನರಲ್‌ ಇನ್ನೂರೆನ್ಸ್‌ ಕಂ.ಲಿ. ನಂ.16, 
ಕುಮಾರಕೃಪಾ ರಸ್ತೆ, ಶಿವಾನಂದ ಸರ್ಕಲ್‌, ಬೆಂಗಳೂರು-01. 
ಪ್ರಕಟಣೆ 


ಈ ಮೇಲೆ ನಮೂದಿಸಿರುವ ಅರ್ಜಿದಾರರು ತಾವು ಮೃತ ಶ್ರೀ ಸಿದ್ದರಾಜು ಇವರ ಅವಲಂಬಿತರೆಂದು, ಮೃತನು ಪ್ರತಿವಾದಿ ಬಳಿ ಕ್ಲೀನರ್‌ 
ಕೆಲಸ ಮಾಡುವಾಗ ಕೆಲಸದ ವೇಳೆಯಲ್ಲಿ ಹಾಗೂ ಕೆಲಸದ ಕಾರಣದಿಂದ ಉಂಟಾದ ಅಪಘಾತದಲ್ಲಿ ದಿನಾ೦ಕ:03.04.2010 ಮರಣ ಹೊಂದಿರುತ್ತಾರೆ 
ಎಂದು, ಈ ಸಂಬಂಧ ತಮಗೆ ಕಾಯ್ದೆಯ ಅನುಸಾರ ಪ್ರತಿವಾದಿಗಳಿಂದ ಬರತಕ್ಕ ಪರಿಹಾರವನ್ನು ಕೊಡಿಸಬೇಕೆಂದು ಈ ನ್ಯಾಯಾಲಯದ ಮುಂದೆ 
ಬೇಡಿಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ ಕಾರಣ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಅರ್ಜಿದಾರರ ಬೇಡಿಕೆ ಅರ್ಜಿಯ 
ಬಗ್ಗೆ ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಮೇಲೆ ನಮೂದಿಸಿರುವ ಅರ್ಜಿದಾರರಲ್ಲದೇ, ತಾವೂ ಸಹ ಮೃತನ ನಿಜವಾದ “ಅವಲಂಬಿತರು?” 
ಎಂದು ಪರಿಗಣಿಸಲು ಕೇಳಿಕೊಳ್ಳುವುದಾದರೇ, ಅಂತಹವರು ಈ ಪ್ರಕಟಣೆಯು ಈ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 (ಮೂವತ್ತು) 
ದಿವಸದೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ 
ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ, ಮೇಲ್ಕಂಡ ಅರ್ಜಿದಾರರ ಬೇಡಿಕೆ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 

ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌.203 ಹಾಗೂ ಕಾರ್ಮಿಕ ಅಧಿಕಾರಿ, ಉಪವಿಭಾಗ-1, 
ಬೆ೦ಗಳೂರು. 


೨೬೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ದಕ್ಷಿ ಣ ಕನ್ನಡ ಉಪವಿಭಾಗ-। ಬೆಂದೂರ್‌ವೆಲ್‌, 
ಕಂಕನಾಡಿ, ಮಂಗಳೂರು- ಇವರ ನ್ಯಾಯಾಲಯ 
ಸಂಖ್ಯೆ: ಡಬ್ಲೂ ಖಹಿಎ/ ಸಿಆರ್‌-1/11ಎಫ್‌, ದಿನಾಂಕ:10.01.2011 


ಅರ್ಜಿದಾರರು: ವಿರುದ್ದ ಪ್ರತಿವಾದಿಗಳು: 
ಶ್ರೀಮತಿ ಭಾಗ್ಯಶ್ರೀ ಮತ್ತು ಇತರರು 1) ಶ್ರೀ ಪಿ.ಕೆ. ಉದಯನ್‌ 5/0 ರಾಮನ್‌ 
ವಾಸ:-1-159, Melinaonikiri Village & Post, Sirsi Taluk, R/at Door No.1-64/39, 
Uttarakannada District. ಶ್ರೀ ಲಕ್ಷ್ಮಿ 1ನೇ ಕ್ರಾಸ್‌, ವಿವೇಕ್‌ನಗರ, ಪಂಜಿಮೊಗರು, ಕೂಳೂರು, 
ಮಂಗಳೂರು. 


2) ರಿಲಯನ್ಸ್‌ ಜನರಲ್‌ ಇನ್ಸೂರೆನ್ಸ್‌ ಕಂ.ಲಿ., ಮ್ಯಾಕ್ಸಿಮೆಸ್‌ 

ಕಮರ್ಷಿಯಲ್‌ ಕಾಂಫ್ಲೆಕ್ಸ್‌ 4ನೇ ಮಹಡಿ, ಲೈಟ್‌ ಹೌಸ್‌ರೋಡ್‌, 

ಹಂಪನಕಟ್ಟ, ಮಂಗಳೂರು. 

ಅಧಿಸೂಚನೆ 
ಅರ್ಜಿದಾರಳಾದ ಶ್ರೀಮತಿ ಭಾಗ್ಯಶ್ರೀ W/ಂ ದತ್ತತ್ರೇಯ ಹೆಗ್ಡೆ ಇವರು ತಮ್ಮ ಗಂಡನಾದ ಶ್ರೀ ದತ್ತತ್ರೇಯ ಹೆಗ್ಡೆ ಇವರು 1ನೇ ಪ್ರತಿವಾದಿಗಳಾದ 
ಶ್ರೀ ಪಿ.ಕೆ. ಉದಯನ್‌ ಇವರ ಟಿಪ್ಪರ್‌ ಲಾರಿ ನಂ.ಕೆಎ-19-ಸಿ-3527ರಲ್ಲಿ ಚಾಲಕ ಇವರಲ್ಲಿ ಕೆಲಸಗಾರರಾಗಿದ್ದು ಕೆಲಸದಲ್ಲಿ ನಿರತರಾಗಿದ್ದಾಗ, 
ದಿನಾಂಕ:16.09.2010 ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ ಪ್ರಶಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿ 
ಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದ ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಸರ್ಕಾರಿ ರಾಜ್ಯ ಪತ್ರದಲ್ಲಿ 
ಪ್ರಕಟಣೆಯಾದಲ್ಲಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ 
ನ್ಯಾಯಾಲಯವು ಯಾವ ಕ್ರೈಮ್‌ ಅರ್ಜಿ/ ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು 
ತಿಳಿಸಲಾಗಿದೆ. 
ಡಿ.ಜಿ. ನಾಗೇಶ 
ಪಿ.ಆರ್‌.69 ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ 
ಪರಿಹಾರ ಆಯುಕ್ತರು, ದ.ಕ. ಉಪವಿಭಾಗ- 
ಮಂಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ದಕ್ಷಿ ಣ ಕನ್ನಡ ಉಪವಿಭಾಗ-। ಬೆಂದೂರ್‌ವೆಲ್‌, 
ಕಂಕನಾಡಿ, ಮಂಗಳೂರು- ಇವರ ನ್ಯಾಯಾಲಯ 
ಸಂಖ್ಯೆ: ಡಬ್ಲ್ಯೂಸಿಎ/ ಸಿಆರ್‌-3/11ಎಫ್‌, ದಿನಾಂಕ:10.01.2011 


ಅರ್ಜಿದಾರರು: ವಿರುದ್ದ ಪ್ರತಿವಾದಿಗಳು: 
ಶ್ರೀಮತಿ ಪುಷ್ಪಲತ W/o (೩16: ಹರಿಶ್ಚಂದ್ರ ಮತ್ತು ಇತರರು 1) ಶ್ರೀ ರಘುವೀರ ಡೊಂಗರ ಕೇರಿ 8/0 ಶ್ರೀನಿವಾಸ್‌ ಡೊಂಗರ ಕೇರಿ, 
Kalidul House, ಜಲ್ಲಿಗುಡ್ಡೆ, ಬಜಾಜ್‌ ಅಂಚೆ, ಹ ಗ್ರಾಮ, Shop No.12, ಅಂಬೆಡ್ಕರ್‌ ಭವನ, ಕೊಡಿಯಾಲ್‌ ಬೈಲ್‌, 
ಮಂಗಳೂರು ತಾಲ್ಲೂಕು. ಮಂಗಳೂರು ತಾಲ್ಲೂಕು. 


2) ರಾಯಲ್‌ ಸುಂದರಮ್‌ ಅಲೆಯನ್ಸ್‌ ಇನ್ನೂರೆನ್ಸ್‌ ಕಂ.ಲಿ. 
ಸುಂದರಮ್‌ ಫೈನಾನ್ಸ್‌ ಲಿ. 2ನೇ ಪ್ಲೋರ್‌ ಕೃಷ್ಣಪ್ರಸಾದ್‌ ನಿಯರ್‌ 
ಮಂಗಳೂರು ಸಿಟಿ ಕಾರ್ಪೋರೇಶನ್‌, ಲಾಲ್‌ಬಾಗ್‌, ಮಂಗಳೂರು- 
575003. 
ಅಧಿಸೂಚನೆ 
ಅರ್ಜಿದಾರಳಾದ ಶ್ರೀಮತಿ ಪುಷ್ಪಲತ ಇವರು ತಮ್ಮ ಗಂಡನಾದ ಶ್ರೀ ದಿವಂಗತ ಹರಿಶ್ಚಂದ್ರ ಇವರು 1ನೇ ಪ್ರತಿವಾದಿಗಳಾದ ಶ್ರೀ ರಘುವೀರ, 
ಟೂರಿಸ್ಟ್‌ ಬಸ್‌ ಕೆಎ-01-ಸಿ-7440ರಲ್ಲಿ ಚಾಲಕನಾಗಿ ಇವರಲ್ಲಿ ಕೆಲಸಗಾರರಾಗಿದ್ದು ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾ೦ಕ:15.06.2009 ರಂದು 
ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿ ಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ 
ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದ ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಸರ್ಕಾರಿ ರಾಜ್ಯ ಪತ್ರದಲ್ಲಿ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೬೩ 





ಪ್ರಕಟಣೆಯಾದಲ್ಲಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ 
ನ್ಯಾಯಾಲಯವು ಯಾವ ಕ್ರೈಮ್‌ ಅರ್ಜಿ/ ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು 
ತಿಳಿಸಲಾಗಿದೆ. 
ಡಿ.ಜಿ. ನಾಗೇಶ 
ಪಿ.ಆರ್‌.70 ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ 
ಪರಿಹಾರ ಆಯುಕ್ತರು, ದ.ಕ. ಉಪವಿಭಾಗ- 
ಮಂಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ದಕ್ಷಿ ಣ ಕನ್ನಡ ಉಪವಿಭಾಗ-। ಬೆಂದೂರ್‌ವೆಲ್‌, 
ಕಂಕನಾಡಿ, ಮಂಗಳೂರು- ಇವರ ನ್ಯಾಯಾಲಯ 
ಸಂಖ್ಯೆ: ಡಬ್ಲ್ಯೂಸಿಎ/ ಸಿಆರ್‌-5/11ಎಫ್‌, ದಿನಾಂಕ:26.02.2011 


ಅರ್ಜಿದಾರರು: ವಿರುದ್ದ ಪ್ರತಿವಾದಿಗಳು: 
ಶ್ರೀಮತಿ ಹೇಮಾವತಿ W/ದಿ. ಕೆ.ಎಸ್‌. ಸುಬ್ಬಯ್ಯ ಸ್ಪಸ್ಟಿಕ್‌ ನಿಲಯ ನ್ಯೂ ಮ೦ಗಳೂರು ಪೋರ್ಟ್‌ ಟ್ರಸ್ಟ್‌, ಪಣ೦ಬೂರು, 
ಆನಂದನಗರ, ಬಸ್‌ಸ್ಟ್ಯಾಂಡ್‌ ಬಳಿ, ಆಕಾಶಭವನ, ಕಾವೂರು ಮಂಗಳೂರು. 
ಅಂಚೆ, ಮ೦ಗಳೂರು-15. 
ಅಧಿಸೂಚನೆ 


ಅರ್ಜಿದಾರರಾದ ಶ್ರೀಮತಿ ಹೇಮಾವತಿ W/ಂ Late ಕೆ.ಎಸ್‌. ಸುಬ್ಬಯ್ಯ ಇವರು ತಮ್ಮ ಗಂಡನಾದ ಶ್ರೀ ದಿವಂಗತ ಸುಬ್ಬಯ್ಯ ಇವರು 1ನೇ 
ಪ್ರತಿವಾದಿಗಳಾದ ನ್ಯೂ ಮ೦ಗಳೂರು ಪೋರ್ಟ್‌ ಟ್ರಸ್ಟ್‌, ಪಣ೦ಬೂರು, ಈ ಸಂಸ್ಥೆಯಲ್ಲಿ ಶಿಪ್‌ನಿಂದ ವುಡನ್‌ಲೆಗ್ಗನ್ನು ಅನ್‌ಲೋಡಿಂಗ್‌ ಇವರಲ್ಲಿ 
ಕೆಲಸಗಾರರಾಗಿದ್ದು ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾ೦ಕ:25.02.2010 ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ 
ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿ ಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದ ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಸರ್ಕಾರಿ ರಾಜ್ಯ ಪತ್ರದಲ್ಲಿ 
ಪ್ರಕಟಣೆಯಾದಲ್ಲಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ 
ನ್ಯಾಯಾಲಯವು ಯಾವ ಕ್ರೈಮ್‌ ಅರ್ಜಿ/ ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು 
ತಿಳಿಸಲಾಗಿದೆ. 
ಡಿ.ಜಿ. ನಾಗೇಶ 
ಪಿ.ಆರ್‌.290 ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ 
ಪರಿಹಾರ ಆಯುಕ್ತರು, ದ.ಕ. ಉಪವಿಭಾಗ- 
ಮಂಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ದಕ್ಷಿ ಣ ಕನ್ನಡ ಉಪವಿಭಾಗ-2, ಬೆಂದೂರ್‌ವೆಲ್‌ ವೃತ್ತ, 
ಕಂಕನಾಡಿ, ಮ೦ಗಳೂರು-2, ಇವರ ನ್ಯಾಯಾಲಯ 
ಸಂಖ್ಯೆ: ಡಬ್ಬ್ಯೂಸಿಎ/ಎಸ್‌ಆರ್‌-8/2007(ಎಫ್‌), ದಿನಾಂಕ:10.02.2011 


ಅರ್ಜಿದಾರರು: ಪ್ರತಿವಾದಿಗಳು: 
ಶ್ರೀಮತಿ ಪಾರ್ವತಿ ಕೋಂ ಲೇಟ್‌ ಜನಾರ್ಧನ್‌, 1 ಶ್ರೀ ಮನ್ಸೂರ ಬಿನ್‌ ಹಸನಬ್ಬ 
ಕುಮ್ನೇಲು ಹೌಸ್‌-ವಯಾ-ಮಾರಿಪಳ್ಳ, ಪುದು ಗ್ರಾಮ ಮತ್ತು ಮನೆ ಸಂ.359, ಯಶಸ್ವಿ ಹಳ್ಳ ಹತ್ತಿರ, ಅರ್ಕುಳ ಒಳಬೈಲು, 
ಅಂಚೆ. ಅರ್ಕುಳ ಗ್ರಾಮ, ಮಂಗಳೂರು. 
ಬಂಟ್ವಾಳ ತಾಲ್ಲೂಕು. 2) ನ್ಯಾಶನಲ್‌ ಇನ್ಸೂರೆನ್ಸ್‌ ಕಂ.ಲಿ. ಶಾಖಾ ಕಛೇರಿ, 1ನೇ 
ಮಹಡಿ, ಎನ್‌.ಜೆ.ಎಸ್‌.ಕಾಂಫ್ಲೆಕ್ಸ್‌ ಬಲ್ಲಠ, ಮಂಗಳೂರು. 
ಅಧಿಸೂಚನೆ 


ಅರ್ಜಿದಾರರಾದ ಶ್ರೀಮತಿ ಪಾರ್ವತಿ ಇವರು ತಮ್ಮ ಮಗನಾದ ಶ್ರೀ ಅಶೋಕ ಇವರು 1ನೇ ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ 
ನಿರತರಾಗಿದ್ದಾಗ, ದಿನಾ೦ಕ:23.10.2004 ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ತಿಳಿಸಿ, ಅವಲಂಬಿತರಾದ ತಮಗೆ ಪ್ರತಿವಾದಿಯವರಿಂದ 
ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದು, ಈ ನ್ಯಾಯಾಲಯವು ಸದರಿ ಪರಿಹಾರ ಕೋರಿಕೆ ಅರ್ಜಿಯ 
ಬಗ್ಗೆ ವಿಚಾರಣೆಯನ್ನು ನಡೆಸಿ ದಿನಾಂಕ:12.03.2008ರಂದು ಆದೇಶವನ್ನು ಹೊರಡಿಸಲಾಗಿರುತ್ತದೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ, ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆಯು ಸರ್ಕಾರಿ ರಾಜ್ಯ ಪತ್ರದಲ್ಲಿ 


೨೬೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಪ್ರಕಟಣೆಯಾದಲ್ಲಿ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ರೈಮ್‌ ಅರ್ಜಿ/ ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು ಈ ಮೂಲಕ 
ತಿಳಿಸಲಾಗಿದೆ. 
ಹೆಚ್‌. ಗೋಪಾಲಗೌಡ 
ಪಿ.ಆರ್‌.220 ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ 
ಆಯುಕ್ತರು, ದ.ಕ. ಉಪವಿಭಾಗ-2, ಮಂಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ದಕ್ಷಿ ಣ ಕನ್ನಡ ಉಪವಿಭಾಗ-2, ಬೆಂದೂರ್‌ವೆಲ್‌ ವೃತ್ತ, 
ಕಂಕನಾಡಿ, ಮ೦ಗಳೂರು-2, ಇವರ ನ್ಯಾಯಾಲಯ 
ಸಂಖ್ಯೆ: ಡಬ್ಬ್ಯೂಸಿಎ/ಎಸ್‌ಆರ್‌-4/2011 ಎಫ್‌, ದಿನಾಂಕ:24.02.2011 


ಅರ್ಜಿದಾರರು: ಪ್ರತಿವಾದಿಗಳು: 
1 ಶ್ರೀಮತಿ ಯಮುನಾ, 1) ವೈ. ಮಹಮ್ಮದ್‌ ಕುನ್ನಿ, 
ಮೃತ ಜನಾರ್ಧನ ಪೂಜಾರಿಯವರ ಮಡದಿ, 51 ವರ್ಷ, ವೈ. ಮೈದಿನ ಕುನ್ನಿಯವರ ಮಗ, ಪಾಟ್ನರ್‌, ಮೆ: ವೈ.ಎಂ.ಕೆ. 
2) ಶ್ರೀ ಲತೀಶ, ಮೃತ ಜನಾರ್ಧನ ಪೂಜಾರಿಯವರ ಮಗ, ಎಂಡ್‌ ಕೋ ಅಶೋಕನಗರ, ಮಂಗಳೂರು ತಾಲ್ಲೂಕು. 
30 ವರ್ಷ, 2) ದಿ ಡಿವಿಜನಲ್‌ ಮ್ಯಾನೇಜರ್‌ ನೇಶನಲ್‌ ಇನ್ಸೂರೆನ್ಸ್‌ ಕಂ.ಲಿ., 
3) ಶ್ರೀಮತಿ ಪ್ರಮಿಳಾ, ಮೃತ ಜನಾರ್ಧನ ಪೂಜಾರಿಯವರ ಬ್ರಾಂಚ್‌ ಆಫೀಸ್‌, 1ನೇ ಮಹಡಿ, ಎಂ.ಎಸ್‌. ಕಾಂಫ್ಲೆಕ್ಸ್‌ ಬಲ್ಮಠ, 
ಮಗಳು, 26 ವರ್ಷ, ಮಂಗಳೂರು ತಾಲ್ಲೂಕು. 


4) ಶ್ರೀಮತಿ ಸೌಮ್ಯಲತಾ, ಮೃತ ಜನಾರ್ಧನ ಪೂಜಾರಿಯವರ 
ಮಗಳು, 26 ವರ್ಷ, 
ಬಂಟುಗುರಿ ಹೌಸ್‌, ಬಂಟ್ನಾಳ ಮೂಡವಿಲೇಜ್‌, ಮದನಕಾಪು 
ಪೋಸ್ಟ್‌ ಬಂಟ್ಹಾಳ ತಾಲ್ಲೂಕು. 
ಅಧಿಸೂಚನೆ 
ಅರ್ಜಿದಾರರಾದ ಶ್ರೀಮತಿ ಯಮುನಾ ಇವರು ತಮ್ಮ ಗಂಡನಾದ ಶ್ರೀ ಜನಾರ್ಧನ ಪೂಜಾರಿ ಇವರು 1ನೇ ಪ್ರತಿವಾದಿಗಳಲ್ಲಿ 
ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾ೦ಕ:03.01.2011 ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ತಿಳಿಸಿ, ಅವಲಂಬಿತರಾದ ತಮಗೆ 
ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ, ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆಯು ಸರ್ಕಾರಿ ರಾಜ್ಯ ಪತ್ರದಲ್ಲಿ 
ಪ್ರಕಟಣೆಯಾದಲ್ಲಿ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ರೈಮ್‌ ಅರ್ಜಿ/ ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು ಈ ಮೂಲಕ 
ತಿಳಿಸಲಾಗಿದೆ. 
ಹೆಚ್‌. ಗೋಪಾಲಗೌಡ 
ಪಿ.ಆರ್‌.271 ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ 
ಆಯುಕ್ತರು, ದ.ಕ. ಉಪವಿಭಾಗ-2, ಮ೦ಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ದಕ್ಷಿ ಣ ಕನ್ನಡ ಉಪವಿಭಾಗ-2, ಬೆಂದೂರ್‌ವೆಲ್‌ ವೃತ್ತ, 
ಕಂಕನಾಡಿ, ಮ೦ಗಳೂರು-2, ಇವರ ನ್ಯಾಯಾಲಯ 
ಸಂಖ್ಯೆ: ಡಬ್ಲ್ಯೂಸಿಎ/ಎಸ್‌ಆರ್‌-5/2011, ದಿನಾಂಕ:08.03.2011 


ಅರ್ಜಿದಾರರು: ಪ್ರತಿವಾದಿಗಳು: 
1 ಶ್ರೀಮತಿ ಪಾತಿಮಾ, ಮೃತ ಅಬ್ದ್ಬಾಸ್‌ರವರ ಮಡದಿ, ಪ್ರಾಯ:22 ವರ್ಷ. 1) ಶ್ರೀ ಯು. ಅಬ್ಬಾಸ್‌ 
2) ಮಾಸ್ಟರ್‌ ಮಹಮ್ಮದ್‌ ಅಪ್ತಾಲ್‌, ಮೃತ ಅಬ್ಬಾಸ್‌ರವರ ಮಗ, ಶೇಖ್‌ ಇಸ್ಮಾಯಿಲ್‌ರವರ ಮಗ, ಪ್ರಾಯ 50 ವರ್ಷ. 
ಪ್ರಾಯ:2/2 ವರ್ಷ. ಡೊ.ನಂ.16, 139/15 ಬಾಬು ಕೌಂಪೌಂಡು, ಒಂಭತ್ತುಕೆರೆ, 
3) ಅಹ್ಮಬ್ಯಾರಿ ಮೃತ ಅಮ್ಮಬ್ಬರವರ ಮಗ, ಪ್ರಾಯ:66 ವರ್ಷ. ಉಳ್ಳಾಲ ಪೋಸ್ಟ್‌, ಮಂಗಳೂರು. 
4) ಶ್ರೀಮತಿ ಆಲಿಮಾಮ್ಮ ಆಧುಬ್ಯಾರಿಯವರ ಮಡದಿ, 2) ದಿ ನ್ಯೂ ಇಂಡಿಯಾ ಇನ್ಸೂರೆನ್ಸ್‌ ಕಂ.ಲಿ. ರಾಮಭವನ 
ಪ್ರಾಯ 55 ವರ್ಷ, ಕಾಂಫ್ಲೆಕ್ಟ್‌ ಕೊಡಿಯಾಲ್‌ಬೈಲ್‌, ಮಂಗಳೂರು-575003. 


ಬಾಲಿಕ ಹೌಸ್‌, ಸಜಪ ಮನ್ನೂರು ವಿಲೇಜ್‌ ಮತ್ತು ಅಂಚೆ, ಬಂಟ್ವಾಳ 


ತಾಲ್ಲೂಕು. 
0 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೬೫ 





ಅಧಿಸೂಚನೆ 
ಅರ್ಜಿದಾರರಾದ ಶ್ರೀಮತಿ ಫಾತಿಮಾ ಇವರು ತಮ್ಮ ಗಂಡನಾದ ಶ್ರೀ ಅಬ್ಬಾಸ್‌ ಇವರು 1ನೇ ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ 
ನಿರತರಾಗಿದ್ದಾಗ, ದಿನಾ೦ಕ:05.012011 ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ತಿಳಿಸಿ, ಅವಲಂಬಿತರಾದ ತಮಗೆ ಪ್ರತಿವಾದಿಯವರಿಂದ 
ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ, ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆಯು ಸರ್ಕಾರಿ ರಾಜ್ಯ ಪತ್ರದಲ್ಲಿ 
ಪ್ರಕಟಣೆಯಾದಲ್ಲಿ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ರೈಮ್‌ ಅರ್ಜಿ/ ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು ಈ ಮೂಲಕ 
ತಿಳಿಸಲಾಗಿದೆ. 
ಹೆಚ್‌. ಗೋಪಾಲಗೌಡ 
ಪಿ.ಆರ್‌.310 ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ 
ಪರಿಹಾರ ಆಯುಕ್ತರು, ದ.ಕ. ಉಪವಿಭಾಗ-2, 
ಮಂಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಉಡುಪಿ ಜಿಲ್ಲೆ, ಉಡುಪಿ, ಇವರ ನ್ಯಾಯಾಲಯದಲ್ಲಿ 
ಸಂಖ್ಯೆ: ಡಬ್ಬ್ಯೂಸಿಎ/ಸಿಆರ್‌-2/2011-ಎಫ್‌.ಸಿ., ದಿನಾಂಕ:24.01.2011 


ಅರ್ಜಿದಾರರು: ಪ್ರತಿವಾದಿಗಳು: 
1 ಶ್ರೀಮತಿ ಇಂದಿರಾ (60 ವರ್ಷ) ಕೋಂ ಕೃಷ್ಣಮೂರ್ತಿ ರಾವ್‌, ಎಕ್ಸಿಕ್ಯೂಟವ್‌ ಇಂಜಿನಿಯರ್‌, 
ವಾಸ: ಪದ್ಮ ನಿಲಯ, ಇದು ಗ್ರಾಮ, ಕಾರ್ಕಳ ತಾಲ್ಲೂಕು, ಮೆಸ್ಕಾಂ, ಮಾರುಧಿ ವಿಥಿಕಾ, ಉಡುಪಿ. 
ಉಡುಪಿ ಜಿಲ್ಲೆ. 
ಪ್ರಕಟಣೆ 


ಮೃತ ಶ್ರೀ ಪ್ರಸನ್ನ ಕೆ. ಶರ್ಮ ಎಂಬವರು ಪ್ರತಿವಾದಿಗಳಲ್ಲಿ ಕೆಲಸದ ಮೇಲಿದ್ದಾಗ ದಿನಾ೦ಕ:13.10.2010ರ೦ಂದು ಅಪಘಾತ ಉಂಟಾಗಿ 
ಮೃತಪಟ್ಟಿರುವ ಬಗ್ಗೆ ಪರಿಹಾರ ಕೋರಿ ಮೇಲ್ಕಂಡ ಅರ್ಜಿದಾರರು ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ 
ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಹೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 15 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು. ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ನಿಗದಿಪಡಿಸಿದ 
ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲಿ ಬಾರದೆ ಇದ್ದಲ್ಲಿ ಅರ್ಜಿದಾರರನ್ನು ಹೊರತುಪಡಿಸಿ ಮೃತನ ಅವಲಂಬಿತರು 
ಯಾರೂ ಇಲ್ಲ ಎಂದು ಪರಿಗಣಿಸಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 

ಕೆ.ಜಿ. ಜಾನ್ಸನ್‌ 
ಪಿ.ಆರ್‌.147 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ 
ಆಯುಕ್ತರು, ಉಡುಪಿ ಜಿಲ್ಲೆ, ಉಡುಪಿ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರಕರಣ ಸಂಖ್ಯೆ: ಡಬ್ಲೂ ಸಿಎ/ಎಫ್‌ಸಿ-10/2009, 


ಅರ್ಜಿದಾರರು: ಪ್ರತಿವಾದಿಗಳು: 
1) Smt. K. Sukanya W/o Late Chenchaiah K. 1) Mr. S.D. Masthanvalli 5/0 Syed Sardar 
2) Baby Divya D/o Late Chenchaiah K. R/o # 2574/2,\ 
3) Smt. Shanthamma W/o Subbaiah K. Kakathopu-Palamner, Chittur District. 
4) Sri K.Subbaiah S/o Late Gurappa 2) M/s United India Insurance Co.Ltd., 
All are residing at 2° Main, 3° Cross, Someshwar palya, 1° Floor, Bagalur, Mansion Dodlapet, Kolar. 
Mulbagal Town, Kolar District. 3) Sri Radha Krishna Y. 


5/0 Raniha ೧/೦ Ganatavoor Village, Palamner Post, 


& Mandal, Chittur District. A.P. 


೨೬೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಅಧಿಸೂಚನೆ 
ಅರ್ಜಿದಾರರಾದ St. ಓ 502೧/೩4 ಅವರು ತಮ್ಮ ಗಂಡ Late Chenchiah K. ಅವರು 1ನೇ:2ನೇ ಪ್ರತಿವಾದಿ ಖ. 5.0. Masthanvalli 
ರವರ ಬಳಿ ಚಾಲಕ: ಕ್ಲೀನರ್‌: ಕೂಲಿ ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ ದಿನಾಂಕ:08.05.2009ರಂದು ಅಪಘಾತಕ್ಕೀಡಾಗಿ ಮರಣ 
ಹೊಂದಿರುತ್ತಾರೆಂದು ತಿಳಿಸಿ, ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೈಂ ಅರ್ಜಿ: ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸಲಾಗುತ್ತದೆಂದು ತಿಳಿಸಲಾಗಿದೆ. 
ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ:31.12.2010 ರಂದು 
ನೀಡಲಾಗಿದೆ. 
ಎಸ್‌. ರೇವಣ್ಣ 
ಪಿ.ಆರ್‌.5 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ 
ಆಯುಕ್ತರು, ಕೋಲಾರ ಉಪವಿಭಾಗ, ಕೋಲಾರ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಹಾಸನ ಉಪವಿಭಾಗ, ಹಾಸನ 
ಸಂಖ್ಯೆ: ಕಾನಪ: ಎಫ್‌:ಎಸ್‌ಆರ್‌-01/2011, ದಿನಾಂಕ:05.01.2011 


ಅರ್ಜಿದಾರರು: ಪ್ರತಿವಾದಿಗಳು: 
1 ಶ್ರೀಮತಿ ಸುರ್ಮಾದೇವಿ ಲೇಟ್‌ ಜಿತೇಂದ್ರಶರ್ಮ 1 ಮೆ:ಗ್ಯಾನನ್‌ ಡಂಕರ್‌ಲೆ ಅಂಡ್‌ ಕಂ.ಲಿ., ಕೇರಾಫ್‌ 
2) ಶ್ರೀಮತಿ ಜೂಬ್ಲಿದೇವಿ ಕೋಂ ಬಿಂದೇಶ್ವರ್‌ ಮಿಸ್ತ್ರಿ ಲೇಟ್‌ ಎನ್‌.ಟಿ.ಸಿ.ಎಲ್‌. ಪ್ರಾಜೆಕ್ಟ್‌ ಸೈಟ್‌, ಹಾಸನ. 
ಜಿತೇಂದಶರ್ಮ ರವರ ತಾಯಿ 2) ಮೆ: ಬಜಾಜ್‌ ಅಲಿಯಾನ್ಸ್‌ ಜನರಲ್‌ ಇನ್‌ಶ್ಯೂರೆನ್ಸ್‌ ಕಂ.ಲಿ., 
3) ಶ್ರೀ ಬಿಂದೇಶ್ವರ್‌ ಮಿಸ್ತ್ರಿ ಲೇಟ್‌ ಜಿತೇಂದಶರ್ಮರವರ ತಂದೆ ಜಿ.ಎ.ಪ್ಲಾಜಾ, ಏರ್‌ಪೋರ್ಟ್‌ ರೋಡ್‌, 
4) ಸರಿತಾ ಕುಮಾರಿ ಬಿನ್‌ ಲೇಟ್‌ ಜಿತೇಂದಶರ್ಮ, 15 ವರ್ಷ ಯರವಾಡ, ಪುಣೆ-411006. 
5) ಶಿವಕುಮಾರ್‌ ಶರ್ಮ ಬಿನ್‌ ಲೇಟ್‌ ಜಿತೇಂದ್ರಶರ್ಮ, 12 


ವರ್ಷ 
6) ರಾಕೇಶ್‌ ಕುಮಾರ್‌ ಬಿನ್‌ ಲೇಟ್‌ ಜಿಶೇಂದ್ರಶರ್ಮ, 10 ವರ್ಷ 
ಕೇರಾಫ್‌ ಎನ್‌.ಟಿ.ಸಿ.ಎಲ್‌. ಕ್ವಾರ್ಟರ್ಸ್‌. ಹನುಮಂತಪುರ, 
ಗೊರೂರು ರೋಡ್‌. ಹಾಸನ, ಕರ್ನಾಟಕ (ಮೆ:ಗ್ಯಾನನ್‌ 
ಡಂಕರ್‌ಲೆ ಅಂಡ್‌ ಕಂ.ಲಿ. ಹಾಸನ) 
ಪ್ರಕಟಣೆ 

ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಜಿತೇಂದ್ರ ಶರ್ಮ ರವರು ಪ್ರತಿವಾದಿಗಳಲ್ಲಿ ಕೆಲಸದ 
ಮೇಲಿದ್ದಾಗ ದಿನಾ೦ಕ:19.11.2010ರಂದು ಮರಣ ಹೊಂದಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು ಕೋರಿ ಮೇಲ್ಕಂಡ ಮೃತರ ಅವಲಂಬಿತರು 
ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ 
ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗೆ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ಮೇಲೆ 
ನಿಗದಿಪಡಿಸಿರುವ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ 
ಅರ್ಜಿಯನ್ನೇ ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 

ಹೆಚ್‌.ಎಲ್‌. ಗುರುಪ್ರಸಾದ್‌ 
ಪಿ.ಆರ್‌.58 ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ 
ಪರಿಹಾರ ಆಯುಕ್ತರು, 
ಹಾಸನ ಉಪವಿಭಾಗ, ಹಾಸನ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ ನಂ.1 
ಸಂಖ್ಯೆ: ಕಾಪಕಾ/ಎಫ್‌-5/2010, ದಿನಾಂಕ:12.01.2011 
ಅರ್ಜಿದಾರರು: 1) ಶ್ರೀಮತಿ ಲೀನಾ ಡಿಸೋಜ ಹಾಗೂ 2) ಶ್ರೀಮತಿ ಯವಲಿನ ಡಿಸೋಜ, 3) ಸಿರಿಲ್‌ ಡಿಸೋಜ 
4) ಸೈಮನ್‌ ಡಿಸೋಜ, 5) ಸುನಿಲ್‌ ಡಿಸೋಜ, ಎಲ್ಲರೂ ವಾಸ: ಗುಡ್ಡೇತೋಟ ಗ್ರಾಮ, ಕೊಪ್ಪ ತಾ: 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೬೭ 





ವಿರುದ್ಧ 
ಪ್ರತಿವಾದಿಗಳು: 1) ವ್ಯವಸ್ಥಾಪಕರು, ಬಾಲನೂರು ಪ್ಲಾಂಟೇಶನ್ಸ್‌ ಇಂಡಸ್ಟ್ರೀಸ್‌ ಲಿ. ಎಮ್‌.ಎಸ್‌. ಮತ್ತು ಕೊಟೋರ್ಡಿ ಎಸ್ಟೇಟ್‌, 
ಶಾಂತಿಗ್ರಾಮ, ಬಾಳೆಹೊನ್ನೂರು, ಕೊಪ್ಪ ತಾ: ಚಿಕ್ಕಮಗಳೂರು ಜಿಲ್ಲೆ. 
2) ಶಾಖಾ ವ್ಯವಸ್ಥಾಪಕರು, ನ್ಯಾಶನಲ್‌ ಇನ್ಸೂರೆನ್ಸ್‌ ಕಂಪನಿ ಲಿ. ಯಶೋರಾಮ್‌ ಚೇಂಬರ್ಸ್‌, ರತ್ನಗಿರಿ ರಸ್ತೆ 
ಚಿಕ್ಕಮಗಳೂರು. 
ಪ್ರಕಟಣೆ 
ಮೃತ ಸೀಲು ಡಿಸೋಜ ದಿನಾಂಕ:24.01.2009ರಂದು 1ನೇ ಪ್ರತಿವಾದಿಯ ಬಳಿ ಚಾಲಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
ಅಪಘಾತಕ್ಕೊಳಗಾಗಿ ಸ್ಥಳದಲ್ಲಿಯೇ ಮರಣ ಹೊಂದಿರುತ್ತಾರೆಂದು, ಈ ಕಾರಣ ಪರಿಹಾರಧನಕ್ಕಾಗಿ ಮೃತನ ವಾರಸುದಾರ/ ಅವಲಂಬಿತರಾದ 
ಅರ್ಜಿದಾರರು ಕಾರ್ಮಿಕರ ಪರಿಹಾರ ಕಾಯ್ದೆ ಅಡಿಯಲ್ಲಿ ಒಂದು ದಾವೆ ಅರ್ಜಿಯನ್ನು ಈ ನ್ಯಾಯಾಲಯದಲ್ಲಿ ದಾಖಲು ಮಾಡಿರುತ್ತಾರೆ. 
ಕಾರಣ, ಸಾರ್ವಜನಿಕವಾಗಿ, ಸಂಬಂಧಪಟ್ಟವರಿಗೆ ಈ ಮೂಲಕ ಪ್ರಚುರಪಡಿಸುವುದೇನೆಂದರೆ, ಈ ಮೇಲಿನ ಅರ್ಜಿದಾರರನ್ನು 
ಹೊರತುಪಡಿಸಿ, ಬೇರೆ ಇನ್ನಿತರರು ಮೃತನ ಅವಲಂಬಿತರಾಗಲಿ, ವಾರಸುದಾರರಾಗಲಿ ಈ ಪ್ರಕರಣಕ್ಕೆ ಸಂಬ೦ಧಿಸಿದಂತೆ ಯಾರಾದರೂ ಇದ್ದರೆ, 
ಅಂಥವರು ಈ ಪ್ರಕಟಣೆ ಕರ್ನಾಟಕ ಗೆಜೆಟ್‌ನಲ್ಲಿ ಪ್ರಕಟವಾದ 30 ದಿವಸಗಳೊಳಗೆ, ಆಕ್ಷೇಪಣೆಗಳೇನಾದರೂ ಇದ್ದರೆ, ಸಮ೦ಜಸ ದಾಖಲಾತಿಗಳೊಂದಿಗೆ 
ಈ ನ್ಯಾಯಾಲಯದ ಮುಂದೆ ಹಾಜರಾಗತಕ್ಕದ್ದು. ಅವಧಿ ಮೀರಿ ಬಂದ ಆಕ್ಷೇ ಣೆ, ತಕರಾರು ಗಮನಿಸಲಾಗುವುದಿಲ್ಲ. ಕಾನೂನು ರೀತ್ಯ 
ಪರಿಹಾರಧನವನ್ನು ಅರ್ಜಿದಾರರಿಗೆ ವಿತರಿಸಲಾಗುವುದು. 


೩ 


el 


ಕಾರ್ಮಿಕ ಪರಿಹಾರ ಆಯುಕ್ತರು, 
ಪಿ.ಆರ್‌.66 ಹಾಗೂ ಕಾರ್ಮಿಕ ಅಧಿಕಾರಿ 
ಉಪವಿಭಾಗ-1, ಚಿಕ್ಕಮಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ ನಂ.1 
ಸಂಖ್ಯೆ: ಕಾಪಕಾ/ಎಫ್‌-14/2010, ದಿನಾಂಕ:05.01.2011 
ಅರ್ಜಿದಾರರು: 1 ಶ್ರೀಮತಿ ಗೀತಾ ಕೋಂ., ಮೃತ ಸುರೇಶ ಹಾಗೂ ಇತರೆ 3 ಜನರು, ವಾಸ: ಹುಲುಗಾರು ಗ್ರಾಮ, ಕಾರಡಗಿ ಅಂಚೆ, 
ಸವಣೂರು ತಾ: ಹಾವೇರಿ ಜಿಲ್ಲೆ. 
ವಿರುದ್ಧ 
ಪ್ರತಿವಾದಿಗಳು: 1 ಚಂದಮ್ಮ ಕೋಂ ಮಲ್ಲಿಕಾರ್ಜುನಪ್ಪ, ವಾಹನ ಸಂಖ್ಯೆಕೆಎ-18/ಟಿ-8023-04ರ ಮಾಲೀಕರು, 
ವಾಸ: ಕೋರನಹಳ್ಳಿ ಗ್ರಾಮ, ತರೀಕೆರೆ ತಾ: ಚಿಕ್ಕಮಗಳೂರು ಜಿಲ್ಲೆ. 
2) ಶಾಖಾ ವ್ಯವಸ್ಥಾಪಕರು, ಯುನೈಟೆಡ್‌ ಇಂಡಿಯಾ ಇನ್ಸೂರೆನ್ಸ್‌ ಕಂಪನಿ ಲಿ. ಪಿ.ಬಿ.ನಂ.123, ಶಿವಮಂಗಲಾ ಬಿಲ್ಲಿಂಗ್‌, 
ಚನ್ನಗಿರಿ ರಸ್ತೆ, ಭದ್ರಾವತಿ. 
ಪ್ರಕಟಣೆ 
ಮೃತ ಸುರೇಶ ಬಿನ್‌ ಮಲ್ಲಿಕಾರ್ಜುನಪ್ಪ ದಿನಾಂಕ:05.06.2009ರಂದು 1ನೇ ಪ್ರತಿವಾದಿಯ ಬಳಿ ಕಾರ್ಮಿಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
ಅಪಘಾತಕ್ಕೊಳಗಾಗಿ ಸ್ಥಳದಲ್ಲಿಯೇ ಮರಣ ಹೊಂದಿರುತ್ತಾರೆಂದು, ಈ ಕಾರಣ ಪರಿಹಾರಧನಕ್ಕಾಗಿ ಮೃತನ ವಾರಸುದಾರ/ ಅವಲಂಬಿತರಾದ 
ಅರ್ಜಿದಾರರು ಕಾರ್ಮಿಕರ ಪರಿಹಾರ ಕಾಯ್ದೆ ಅಡಿಯಲ್ಲಿ ಒಂದು ದಾವೆ ಅರ್ಜಿಯನ್ನು ಈ ನ್ಯಾಯಾಲಯದಲ್ಲಿ ದಾಖಲು ಮಾಡಿರುತ್ತಾರೆ. (ದಾವೆ 
ಅರ್ಜಿಯನ್ನು ಲಗತ್ತಿಸಿದೆ). 
ಕಾರಣ, ಸಾರ್ವಜನಿಕವಾಗಿ, ಸಂಬಂಧಪಟ್ಟವರಿಗೆ ಈ ಮೂಲಕ ಪ್ರಕಟಪಡಿಸುವುದೇನೆಂದರೆ, ಈ ಮೇಲಿನ ಅರ್ಜಿದಾರರನ್ನು ಹೊರತುಪಡಿಸಿ, 
ಬೇರೆ ಇನ್ನಿತರರು ಯಾರಾದರೂ ಮೃತನ ಅವಲಂಬಿತರಾಗಲಿ, ವಾರಸುದಾರರಾಗಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರಾದರೂ ಇದ್ದರೆ, 
ಅಂಥವರು ಈ ಪ್ರಕಟಣೆ ಕರ್ನಾಟಕ ಗೆಜೆಟ್‌ನಲ್ಲಿ ಪ್ರಕಟವಾದ 30 ದಿವಸಗಳೊಳಗೆ, ಆಕ್ಷೇಪಣೆಗಳೇನಾದರೂ ಇದ್ದರೆ, ಸಮ೦ಜಸ ದಾಖಲಾತಿಗಳೊಂದಿಗೆ 
ಈ ನ್ಯಾಯಾಲಯದ ಮುಂದೆ ಹಾಜರಾಗತಕ್ಕದ್ದು. ಅವಧಿ ಮೀರಿ ಬಂದ ಆಕ್ಷೇಪಣೆ, ತಕರಾರು ಗಮನಿಸಲಾಗುವುದಿಲ್ಲ. ಕಾನೂನು ರೀತ್ಯ 
ಪರಿಹಾರಧನವನ್ನು ಅರ್ಜಿದಾರರಿಗೆ ವಿತರಿಸಲಾಗುವುದು. 
ಎಸ್‌. ವಿಜಯಕುಮಾರ 
ಪಿ.ಆರ್‌.62 ಕಾರ್ಮಿಕ ಪರಿಹಾರ ಆಯುಕ್ತರು, 
ಹಾಗೂ ಕಾರ್ಮಿಕ ಅಧಿಕಾರಿ, 


ಉಪವಿಭಾಗ-1, ಚಿಕ್ಕಮಗಳೂರು. 


೨೬೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-2, ಚಿಕ್ಕಮಗಳೂರು ಜಿಲ್ಲೆ 
ಸಂಖ್ಯ: ಕಾಅಚಿಉವಿ-2/ಕಾಪಕಾ/ಎಫ್‌ಸಿ-01/2011, ದಿನಾಂಕ:19.01.2011 


ಅರ್ಜಿದಾರರು: ಪ್ರತಿವಾದಿಗಳು: 
1 ಶ್ರೀಮತಿ ಸೀತಮ್ಮ ಕೋಂ ಅನ್ನು, ವಯಸ್ಸು ಸುಮಾರು 46 ವಿರುದ್ಧ 0 ದಿ ಮ್ಯಾನೇಜರ್‌, ಮೆ: ಗಿರಿಖಾನ್‌ ಎಸ್ಟೇಟ್‌, ಕೊಲಗಮೆ 
ವರ್ಷ. ವಿಲೇಜ್‌, ಬಿಸಗ್ನಿ ಮಠ, ಅತ್ತಿಗುಂಡಿ ಪೋಸ್ಟ್‌, ಚಿಕ್ಕಮಗಳೂರು 
2) ರೀತಾ ಬಿನ್‌ ಅನ್ನು, ವಯಸ್ಸು ಸುಮಾರು 24 ವರ್ಷ. ತಾಲ್ಲೂಕು. 
3) ಮೋನಪ್ಪ ಬಿನ್‌ ಅನ್ನು ವಯಸ್ಸು ಸುಮಾರು 31 ವರ್ಷ, 2) ದಿ ಬ್ರಾಂಚ್‌ ಮ್ಯಾನೇಜರ್‌, ಯುನೈಟೆಡ್‌ ಇಂಡಿಯಾ 
ಎಲ್ಲರ ವಾಸ: ಮಾವಿನಹಳ್ಳಿ, ಅರಸಿನಗುಪ್ಪೆ, ಮಲ್ಲೇನಹಳ್ಳಿ ಪೋಸ್ಟ್‌, ಇನ್ಸೂರೆನ್ಸ್‌ ಕಂಪನಿ ಲಿಮಿಟೆಡ್‌, ಬ್ರಾಂಚ್‌ ಆಫೀಸ್‌, ಕ್ರೆಸೆಂಟ್‌ 
ಚಿಕ್ಕಮಗಳೂರು ತಾಲ್ಲೂಕು. ಕೋರ್ಟ್‌, ಕೆ.ಎಂ. ರೋಡ್‌, ಚಿಕ್ಕಮಗಳೂರು. 

ಪ್ರಕಟಣೆ 


ರಮೇಶ್‌ ಎಂಬುವರು 1ನೇ ಪ್ರತಿವಾದಿಯಲ್ಲಿ ಕೆಲಸದ ಮೇಲಿದ್ದಾಗ ದಿನಾ೦ಕ:25.01.2010ರಂದು ಅಪಘಾತ ಉಂಟಾಗಿ ಮೃತಪಟ್ಟಿರುವ ಬಗ್ಗೆ 
ಪರಿಹಾರ ಕೋರಿ ಮೇಲ್ಕಂಡ ಅರ್ಜಿದಾರರು ಅರ್ಜಿಯನ್ನು ಈ ನ್ಯಾಯಾಲಯದಲ್ಲಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ 
ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆ ಹಾಗೂ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ನಿಗದಿಪಡಿಸಿದ 
ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಅರ್ಜಿದಾರರನ್ನು ಹೊರತುಪಡಿಸಿ ಮೃತನ ಅವಲಂಬಿತರು 
ಯಾರೂ ಇಲ್ಲ ಎಂದು ಪರಿಗಣಿಸಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 

ಕಾರ್ಮಿಕ ಅಧಿಕಾರಿ ಹಾಗೂ 
ಪಿ.ಆರ್‌142 ಕಾರ್ಮಿಕ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಚಿಕ್ಕಮಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಪ್ರನಂ.ಕಾಅದಾ:ಕಾನಪ:ಸಿಆರ್‌-10/11, ದಿನಾ೦ಕ:25.01.2011 


ಅರ್ಜಿದಾರರು: ಪ್ರತಿವಾದಿಗಳು: 
1 ಶ್ರೀಮತಿ ಗಂಗಮ್ಮ ಕೋಂ ಲೇಟ್‌ ರಾಜು ವಿರುದ್ಧ 1) ಮೆ: ಸೂಪರ್‌ ಶ್ರಮಿ ಟ್ರಾನ್ಸ್‌ಪೋರ್ಟ್‌, 
2) ಸೌಂದರ್ಯ ಬಿನ್‌ ಲೇಟ್‌ ರಾಜು 4 ವರ್ಷ ವಯಸ್ಸು. ಟ್ರಕ್‌ ಮಾಲೀಕರು, ನಂ.ಸಿಜಿ-04ಬಿ-4760, ಗಾಜಿನಗರ 
3) ಐಶ್ವರ್ಯ ಬಿನ್‌ ಲೇಟ್‌ ರಾಜು 2 ವರ್ಷ ಬಿರ್‌ಗಾಗ್‌ ರಾಯಪುರ ಗ್ರಾಮ, ಚತ್ತಿಸ್‌ಗಡ ರಾಜ್ಯ. 
4) ತಭಿತಾ ಬಿನ್‌ ಲೇಟ್‌ ರಾಜು 6 ತಿ೦ಗಳು 2) ದಿ ಮ್ಯಾನೇಜರ್‌ 
5) ಇಮ್ಮಾಬಾಯಿ ಕೋಂ ಶಿರೋಮಣಿ ನ್ಯೂ ಇಂಡಿಯಾ ಅಶ್ಯೂರೆನ್ಸ್‌ ಕಂ.ಲಿ., ವಿಂಗ್‌- ॥। ನಗರ 
0/0 ಹನುಮಂತ ರಾಯ 5/0 ತುಕಾರಾಮ್‌ ಅಳಗಿನವರು, ಕೇಡಗನ ಪ್ರಸಾದ ಬಿಲ್ಲಿಂಗ್‌, ಬಿಗ್‌ವಾಕ್‌ ಚೌಕ್‌, ಭರಮಾತಿ. 


ಗ್ರಾಮ, ಶಾಂತಪುರ ಸರ್ಕಲ್‌, ಔರಾದ್‌ ತಾ: ಬೀದರ್‌ ಜಿಲ್ಲೆ. 
ಪ್ರಕಟಣೆ 

ಶ್ರೀಮತಿ ಗಂಗಮ್ಮ ಸೌಂದರ್ಯ, ಐಶ್ವರ್ಯ, ತಭೀತಾ ಮತ್ತು ಇಮ್ಮಾಬಾಯಿ ಇವರುಗಳಾದ ನಾವು ಮೃತ ರಾಜು ಇವರ ಹೆಂಡತಿ, ಮಕ್ಕಳು 
ಮತ್ತು ತಾಯಿ ಎಂದೂ ಇವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ರಾಜು ರವರು ಕ್ಲೀನರ್‌ ಆಗಿ 
ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ 
ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ 
ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ ಅಂತವರು ಪ್ರಕಟಣೆಯು ಈ 
ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬ೦ದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಎಸ್‌.ಸಿ.ರಾಮಚಂದ್ರ 
ಪಿ.ಆರ್‌215 ಕಾರ್ಮಿಕ ಅಧಿಕಾರಿ ಮತ್ತು 
ಆಯುಕ್ತರು, ಕಾರ್ಮಿಕ ನಷ್ಟ ಪರಿಹಾರ 
ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೬೯ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಪ್ರನಂ.ಕಾಅದಾ:ಕಾನಪ:ಸಿಆರ್‌-26/11, ದಿನಾಂಕ:25.01.2011 


ಅರ್ಜಿದಾರರು: ಪ್ರತಿವಾದಿಗಳು: 
1 ಶ್ರೀ ಗುಬ್ಬೇರು ಶಿವಾನಂದಪ್ಪ ಬಿನ್‌ ಲೇಟ್‌ ಹನುಮಂತಪ್ಪ 1 ದೊಡ್ಡಬಸವನಗೌಡ ಬಿನ್‌ ಮಲ್ಲನಗೌಡ 
2) ಶ್ರೀಮತಿ ವರಲಕ್ಷ್ಮಿ ಕೋಂ ಗುಬ್ಬೇರು ಶಿವಾನಂದಪ್ಪ, ಕ್ಯಾಂಟರ್‌ ಮಾಲೀಕರು ನಂ.ಕೆಎ-34ಎ-3845 
ಬೆಳ್ಳಗಟ್ಟ ಗ್ರಾಮ, ಕೂಡ್ಲಗಿ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ. ಮನೆ ನಂ.144, ಹನುಮಂತರಾಯ ಗುಡಿ ಓಣಿ, ಕಕ್ಕಬೇವಿನಹಳ್ಳಿ 
ಪ್ರಸ್ತುತ: ದೇವರ ತಿಮ್ಮಾಲಾಪುರ ಗ್ರಾಮ, ಹರಪನಹಳ್ಳಿ ತಾಲ್ಲೂಕು. ಗ್ರಾಮ, ಬಳ್ಳಾರಿ (ಜಿ) (ತಾ) 


2) ದಿ ಡಿವಿಜನಲ್‌ ಮ್ಯಾನೇಜರ್‌ 
ಚೋಳಮಂಡಲಂ ಎಂ.ಎಸ್‌ ಜನರಲ್‌ ಇನ್ಸೂರೆನ್ಸ್‌ ಕಂ.ಲಿ. 
ಡಿವಿಜನಲ್‌ ಆಫೀಸ್‌, ದಾವಣಗೆರೆ. 
ಪ್ರಕಟಣೆ 
ಶ್ರೀ ಗುಬ್ಬೇರ, ಶಿವಾನಂದಪ್ಪ ಮತ್ತು ವರಲಕ್ಷ್ಮಿ ಇವರುಗಳಾದ ನಾವು ಮೃತ ರಘು ಈ ರಾಘವೇಂದ್ರ ಇವರ ತಾಯಿ ಮತ್ತು ತಂದೆ ಎಂದೂ 
ಇವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ರಘು € ರಾಘವೇಂದ್ರ ರವರು ಚಾಲಕ ಆಗಿ ಕೆಲಸ 
ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ 
ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ 
ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ ಅಂತವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ 
ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, 
ಅವಧಿ ಮೀರಿ ಬ೦ದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ಎಸ್‌.ಸಿ.ರಾಮಚಂದ್ರ 
ಪಿ.ಆರ್‌216 ಕಾರ್ಮಿಕ ಅಧಿಕಾರಿ ಮತ್ತು 
ಆಯುಕ್ತರು, ಕಾರ್ಮಿಕ ನಷ್ಟ ಪರಿಹಾರ 
ದಾವಣಗೆರೆ ಜಿಲ್ಲೆ, ದಾವಣಗೆರೆ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಮಂಡ್ಯ ಉಪವಿಭಾಗ-2, ಮಂಡ್ಯ, ಇವರ ನ್ಯಾಯಾಲಯ 
ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌ಸಿ/ಸಿಆರ್‌-1/2011, ದಿನಾಂಕ:05.02.2011 


ಅರ್ಜಿದಾರರು: ಪ್ರತಿವಾದಿಗಳು: 
1) ಮಾರಯ್ಯ 8/0 ಕಾಳೀರಯ್ಯ, ವಯಸ್ಸು 50 ವರ್ಷ, 1) ಸಿದ್ದಗಂಗಯ್ಯ 6/0 ಸಿದ್ಧಪ್ಪ 
2) ಶ್ರೀಮತಿ ಜಯಮ್ಮ W/o ಮಾರಯ್ಯ, ವಯಸ್ಸು 47 ವರ್ಷ, ಮಾತೃಶ್ರೀ ನಿಲಯ, 
ಅತಗೂರು ಗ್ರಾಮ, ಹೋಬಳಿ: ಮದ್ದೂರು ತಾಲ್ಲೂಕು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಿಂಭಾಗ, ಲಕ್ಷ್ಮೀಪುರ ಗ್ರಾಮ, 
ಹಾಲಿವಾಸ: ಲೀಲಾವತಿ ಬಡಾವಣೆ, 4ನೇ ಕ್ರಾಸ್‌, ಮದ್ದೂರ್‌ ದಾಶನಪುರ ಹೋಬಳಿ, ಬೆಂಗಳೂರು ಉತ್ತರ ತಾಲ್ಲೂಕು. 
ಟೌನ್‌. 
ಪ್ರಕಟಣೆ 


ಈ ಮೇಲೆ ವಿಳಾಸಿಸಿರುವ ಅರ್ಜಿದಾರರು ದಿನಾ೦ಕ:05.01.2011 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, 1 ಮತ್ತು 2ನೇ 
ಅರ್ಜಿದಾರರ ಮಗನಾದ ಶ್ರೀ ವೀರೇಶ ಇವರು ಮೇಲೆ ವಿಳಾಸಿಸಿರುವ ಪ್ರತಿವಾದಿ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಉದ್ಯೋಗ ಸಮಯದಲ್ಲಿ ಅಪಘಾತ 
ಸಂಭವಿಸಿ, ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೇಲೆ ವಿಳಾಸಿಸಿರುವ ಪ್ರತಿವಾದಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ತಮಗೆ ಕಾಯ್ದೆಯನ್ವಯ 
ಪರಿಹಾರ ಹಾಗೂ ಇತರ ಉಪಶಮನಗಳನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ. ಈ ಬಗ್ಗೆ ತಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ “ಅವಲಂಬಿತರು” ಎಂದು ಕೇಳಿಕೊಳ್ಳುವುದಾದರೆ 
ಅಂಥಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ 
ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ 
ಕ್ರೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದ ನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಕಾರ್ಮಿಕ ಅಧಿಕಾರಿ ಹಾಗೂ 
ಪಿ.ಆರ್‌238 ಕಾರ್ಮಿಕ ಪರಿಹಾರ ಆಯುಕ್ತರು, 
ಮಂಡ್ಯ ಉಪವಿಭಾಗ-2, ಮಂಡ್ಯ 


೨೬೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





COMMERCE AND INDUSTRIES DEPARTMENT 
NOTIFICATION 
NO.ClI 23 SGF 2011, Bangalore, Dated: 10.06.2011 

Whereas it is necessary to make an order with a view to enabling K.P.R. Sugar Mills Private Limited, Almel, Sindagi Taluk, 
Bijapur District, to purchase the quantity of Sugar Cane required having regard to the crushing capacity of the factory, the availability 
of Sugarcane in the area where sugarcane is grown and the need for production of Sugar. 

Now, therefore, in exercise of the powers conferred by clause 6,7,8 and 9 of the Sugarcane (Control) order 1966 read with 
CSR 1127, dated 16" July 1966 of the Government of India in the Ministry of Food, Agriculture, Community Development and Co- 
Operation (Department of Food) the Government of Karnataka hereby makes the following orders namely:- 
|. TITLE, COMMENCEMENT AND DURATION OF OPERATION: 

i) This Order may be called the Karnataka Sugarcane (Regulation of Distribution) K.P.R. Sugar Mills Private Limited, Almel, Sindagi 
Taluk, Bijapur District, Order 2011. 
ii) It shall come into force at once and shall remain in force till withdrawn or repealed subject to amendments as the State 
Government may make from time to time. 
2. DEFINITIONS: - In this order: - 
a. Factory means the premises of the factory at Almel Village, owned by K.P.R. Sugars Private Limited at Almel Village, 
Sindagi Taluk, Bijapur District, including the precincts of such factory. 
b. ‘Form’ means a form appended to this order. 
c. Words and expressions used in this order but not defined shall have the meaning assigned to them in clause 2 of the 
Sugarcane (Control) order 1966. 
3. Determination of the quantity of Sugarcane required by the factory and reservation of the area for supply of sugarcane. 

i) The crushing capacity of K.P.R. Sugar Mills Private Limited, being 2500 TCD. The quantity of Sugarcane required by the 

factory during a year is about 4.00 Lakh M.Ts to 5.00 Lakh M.Ts. 

ii) The factory shall secure the sugarcane determined under sub clause (2) from the areas specified in schedule-| to this 

order which shall be the area reserved temporarily in the interest of farmers for supplying sugarcane to the factory 

concerned, till the new factories, likely to come up in that area are established. 
4. FIXATION OF QUANTITY OF SUGARCANE TO BE SUPPLIED BY THE GROWER: - 

Every grower of sugarcane in the area reserved temporarily as specified in Schedule-l| shall supply to the factory ninety 
five percent of the sugarcane grown by each such grower Co-operative Society operating in the reserved area, through such society. 
5. AGREEMENT TO SUPPLY OR PURCHASE THE DETERMINED QUANTITY OF SUGARCANE. 

Every grower of sugarcane or a sugarcane grower Co-operative Society, supplying sugarcane to the factory and the 
factory shall enter in to agreement to supply or purchase as the case may be, the quantity of sugarcane determined under clause-4. 
6. PROHIBITION OF EXPORT OF SUGARCANE FROM AREA RESERVED TEMPORARILY. 

No. Sugarcane shall be exported from the area reserved temporarily except under and in accordance with the conditions 
of a permit issued by the Deputy Commissioner in Form-l of Schedule-ll. 

7. ISSUE OF PERMITS: 

i. Application for the grant of a permit under clause-6 shall be made in form 2 of Schedule-ll and shall be accompanied 
by a fee of Rs.5/- and an amount of Rs.100/- as security Deposit. 

ii If any condition of the permit is contravened, the Deputy Commissioner may after giving an opportunity to the person 
Concerned to show cause why the amount deposited by way of security or any part there of may not be forfeited, pass 
order forfeiting the whole or part of the amount deposited as security. 

BY ORDER AND IN THE NAME OF THE GOVERNOR OF KARNATAKA 
SHIVASHANKAR NAIK.L 
DESK OFFICER (SUGAR) 
COMMERCE & INDUSTRIES DEPARTMENT. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೭೧ 





SCHEDULE -l 
Following 38 villages were allocated temporarily to K.P.R. Sugar Mills Private Limited, Almel, Sindagi Taluk, Bijapur 
District, for supply of Sugarcane. 
The details of villages are as follows: 


Sindagi Taluk - Bijapur Dist. 


2. Babaleshwara 
3. Hikkanagunthi 
6. Kadai 
8. Machali 
9. 73120013 
10: 00423024 
1. Kadawada 
12. Shamblewads 
13. Byadaginal 
44. Kurubattal 
16. Madar 
18. Uchithanavadagi 


SHIVASHANKAR NAIK.L 
6123 SGF 2011 DESK OFFICER (SUGAR) 
COMMERCE & INDUSTRIES DEPARTMENT. 





SCHEDULE -ll - FORM - 
(SEE CLAUSE 6) 
The Karnataka Sugarcane (Regulation of Distribution), K.P.R. Sugar Mills Private Limited, Almel, Sindagi Taluk, Bijapur 

District Order 2011. 
Permit No. Date: 
1. Full name of the permit holder 
2. Father's Name 
3. Residential Address in full 
4. Quantity of Sugarcane for which 

permit is granted for export 
5. Area and village from which 

Sugarcane is permitted to be 

Exported. 
6. A. Place to which it is to be exported 

B. The purpose for which export is 


permitted. 


೨೬೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





i. For Sale 
il. For crushing sugar cane juice for 
Manufacture of Gur/Sakkare Gul/ 
Jaggery Rabi or Khandasari. 
7. Their permit is valid up to 
8. The permit is granted subject to the 
following terms and conditions. 
a) Permit is not transferable. 
b) The permit shall be produced 
on demand by an officer 
authorized by the Deputy 
Commissioner. 
0) On expiry of the validity of the 
permission within 48 hours of 
the expiry of the validity date 
the permit shall be surrendered 
to the permit issuing authority. 
Place SIGNATURE OF THE PERMIT 
Date ISSUING AUTHORITY. 
SCHEDULE -॥ - FORM -ll 
(SEE CLAUSE 7) 
The Karnataka Sugarcane (Regulation of Distribution), K.P.R. Sugar Mills Private Limited, Almel, Sindagi Taluk, Bijapur 
District Order 2011. Application for the grant of permit for exporting sugarcane from a reserved area. 
1. Full Name of the Applicant 
2. Father's Name 
3. Residential Address in full 
4. Quantity of Sugarcane for which 
permit is requested for export 
5. Area and the village from which 
Sugarcane is intended to be exported 
6. The purpose for which the export 
is intended 
i) For Sale 
1!) For Crushing Sugarcane Juice 
or manufacture of Gur/Sakkare 
Gul/Jaggery/Rabi/or Khandasari 
for sale or self consumption 
| declare that, | am fully aware of the provisions of the Karnataka Sugarcane (Regulation of Distribution), K.P.R. Sugar 
Mills Private Limited, Almel, Sindagi Taluk, Bijapur District, Order 2011 and the particulars furnished in the application are true to the 
best of my knowledge and belief and the permit to be issued will be properly used for the purpose for which it is issued. | have 
actually read-got read and understood the conditions of the permit given in Form No.l of the Schedule appended to the Karnataka 
Sugarcane (Regulation of Distribution), K.P.R. Sugar Mills Private Limited, Almel, Sindagi Taluk, Bijapur District, Order 2011, and | 
agree to abide by them. 
Place: 
Date: SIGNATURE OF THE APPLICANT. 
PR-643 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೭೩ 





ಅಧಿಕಾರಿಯುತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ಆವರ 
ನ್ಯಾಯಾಲಯದಲ್ಲಿ 
ಡಿ.ಟಿ.ಸಿ.ಆರ್‌.ನಂ.254/2010-11, ದಿನಾ೦ಕ:19.01.2011 
ಅಬಕಾರಿ ಉಪ ನಿರೀಕ್ಷಕರು-!, ಕಡೂರು ವಲಯ ಇವರ ಪ್ರ.ಮಾ.ವ. ನಂ.8/2010-11, ದಿನಾ೦ಕ:07.12.2010 
ಉಪಸ್ಥಿತರು: ಆರ್‌. ವೆಂಕಟೇಶ ಪದಕಿ, 
ಅಧಿಕಾರಿಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು. 
ಫಿರ್ಯಾದುದಾರರು: ಆಪಾದಿತರು: 
ಅಬಕಾರಿ ಉಪ ನಿರೀಕ್ಷಕರು-! ಎ1. ರಂಗಪ್ಪ ಬಿನ್‌ ಮೂಡ್ಲಪ್ಪ 
ಕಡೂರು ವಲಯ. ಎ2. ವಾಹನದ ಮಾಲೀಕರು 
ಪ್ರಕರಣದ ಮುಖ್ಯಾಂಶಗಳು 

ದಿನಾಂಕ:07.12.2010 ರಂದು ರಾತ್ರಿ 7.00 ಗಂಟಿ ಸಮಯದಲ್ಲಿ ಬಂಧ ಖಚಿತ ವರ್ತಮಾನದ ಮೇರೆಗೆ ಅಬಕಾರಿ ಉಪ ನಿರೀಕ್ಷಕರು-1, 
ಕಡೂರು ವಲಯ ಇವರು ಸಿಬ್ಬಂದಿಗಳು ಹಾಗೂ ಪಂಚರುಗಳೊಂದಿಗೆ ಕಡೂರು ತಾಲ್ಲೂಕು ಕೆರೆಸಂತೆಯಿಂದ ನಂಜಪುಹಳ್ಳಿಗೆ ಹೋಗುವ ರಸ್ತೆಯಲ್ಲಿ 
ಬರುವ ದೊಡ್ಡಹಟ್ಟಿ ತಾಂಡ್ಕದ ರಸ್ತೆಯ ತಿರುವಿನಲ್ಲಿ ಗಸ್ತು ಕಾರ್ಯ ನಿರ್ವಹಿಸುತ್ತಿದ್ದಾಗ ಬರುತ್ತಿದ್ದ ಒಂದು ಟಿ.ವಿ.ಎಸ್‌. ಎಕ್ಸ್‌ಎಲ್‌ ದ್ವಿಚಕ್ರ ವಾಹನವನ್ನು 
ತಡೆದು ನಿಲ್ಲಿಸಿದಾಗ ವಾಹನವನ್ನು ಪರಿಶೀಲಿಸಿದಾಗ ಕೆಎ-06-ಎಲ್‌-3258 ನಂಬರಾಗಿದ್ದು, ಟಿ.ವಿ.ಎಸ್‌. ಎಕ್ಸ್‌.ಎಲ್‌. ದ್ವಿಚಕ್ರ ವಾಹನದಲ್ಲಿ ಅಕ್ರಮವಾಗಿ 
180 ಮಿಲಿಯ 48 ಮದ್ಯ ತುಂಬಿದ ಸೀಸೆಗಳಲ್ಲಿ 8.640 ಲೀಟರ್‌ ರಾಜ ವಿಸ್ಕಿ ಮದ್ಯ ದಾಸ್ತಾನು ಹೊ೦ದಿ ಆಸಾಮಿಯು ಸಾಗಾಣಿಕೆ ಮಾಡುತ್ತಿದ್ದದು. ಈ 
ಬಗ್ಗೆ ಯಾವುದೇ ರಹದಾರಿ ವಗೈರೆ ಇತ್ಯಾದಿ ದಾಖಲೆಗಳನ್ನು ಹಾಜರುಪಡಿಸಲು ವಿಚಾರಿಸಿದಾಗ ಯಾವುದೇ ರಹದಾರಿ ಇತ್ಯಾದಿ ದಾಖಲೆಗಳನ್ನು 
ಹಾಜರುಪಡಿಸದೇ ಇರುವ ಕಾರಣ ಅಕ್ರಮವಾದುದೆಂದು ದೃಢಪಡಿಸಿಕೊಂಡು ಪಂಚರ ಸಮಕ್ಷಮ ಸ್ಥಳದಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ 
ಮದ್ಯ ದಾಸ್ತಾನು ಹಾಗೂ ಟಿ.ವಿ.ಎಸ್‌. ಎಕ್ಸೆಲ್‌ ದ್ವಿಚಕ್ರ ವಾಹನದೊಂದಿಗೆ ಅಮಾನತ್ತುಪಡಿಸಿಕೊಂಡು ಕಛೇರಿಗೆ ಬಂದು ಪ್ರಮಾ.ವ. ನಂ.8/2010-11 ರಲ್ಲಿ 
ಮೊಕದ್ದಮೆ ದಾಖಲಿಸಿ ಪ್ರಥಮ ವರ್ತಮಾನ ವರದಿಯನ್ನು ಘನ ನ್ಯಾಯಾಲಯಕ್ಕೆ ಹಾಗೂ ಮೇಲಾಧಿಕಾರಿಗಳಿಗೂ ಸಲ್ಲಿಸಿ ತನಿಖೆ 
ಮುಂದುವರೆಸಿರುತ್ತಾರೆ. 

ವಶಪಡಿಸಿಕೊಂಡ ವಾಹನ ಹಾಗೂ ಮದ್ಯಕ್ಕೆ ಸಂಬಂಧಿಸಿದಂತೆ ಈ ಪ್ರಾಧಿಕಾರವು ಮುಟ್ಟುಗೋಲಿನ ನಡವಳಿಗಳನ್ನು ಕರ್ನಾಟಕ ಅಬಕಾರಿ 
ಕಾಯ್ದೆ 1965ರ ಕಲ೦ 43(ಎ) ಅಡಿಯಲ್ಲಿ ಪ್ರಾರಂಭಿಸಿ ವಾಹನದ ಮಾಲೀಕತ್ವದ ಹಾಗೂ ಮೌಲ್ಯದ ವಿವರಗಳನ್ನು ನೀಡುವಂತೆ ಕೋರಿ ಕ್ರಮವಾಗಿ 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ತುಮಕೂರು ಮತ್ತು ಚಿಕ್ಕಮಗಳೂರು ಜಿಲ್ಲೆ ಇವರಿಗೆ ಪತ್ರ ಬರೆದು ಆರೋಪಿಗೆ ಕಲಂ 43(ಬಿ) ಅಡಿಯಲ್ಲಿ ನೋಟಿಸ್‌ 
ನೀಡಲಾಗಿತ್ತು. 

ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ತುಮಕೂರು ಮತ್ತು ಚಿಕ್ಕಮಗಳೂರು ಇವರಿಂದ ಇದುವರೆವಿಗೂ ವಾಹನದ ಮಾಲೀಕತ್ವದ ಮತ್ತು 
ಮೌಲ್ಯದ ವಿವರಗಳು ಬಂದಿರುವುದಿಲ್ಲ. ಪ್ರಕರಣದಲ್ಲಿನ ಆರೋಪಿಗೆ ಜಫ್ತುಪಡಿಸಿದ ಮದ್ಯ ಹಾಗೂ ವಾಹನವನ್ನು ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು 
ಹಾಕಿಕೊಳ್ಳಬಾರದು ಎಂದು ಕಾರಣ ಕೇಳಿ ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ) ಅಡಿಯಲ್ಲಿ ನೊಂದಾಯಿತ ಅಂಚೆ ಮೂಲಕ 
ನೋಟೀಸ್‌ ಜಾರಿ ಮಾಡಲು ಕ್ರಮ ಕೈಗೊಂಡಿದ್ದು, ನೋಟಿಸ್‌ ದಿನಾಂಕ:13.01.2011 ರಂದು ಜಾರಿಯಾದ ಬಗ್ಗೆ ಸ್ವೀಕೃತಿ ಈ ಪ್ರಾಧಿಕಾರಕ್ಕೆ ಮರಳಿ 
ಬಂದಿರುತ್ತದೆ. 

ಮೊಕದ್ದಮೆಯ ನಡವಳಿಗೆ ಸಂಬಂಧಿಸಿದಂತೆ ಸಹಾಯಕ ಅಭಿಯೋಗ ನಿರ್ದೇಶಕರು ಪ್ರಕರಣ ದಾಖಲಾಗಿ ಸುಮಾರು 1 ತಿಂಗಳು ಅವಧಿ 
ಕಳೆದಿದ್ದು, ಮೊಕದ್ದಮೆಯ ಕೃತ್ಯವು ವಾಹನದ ಮಾಲೀಕರ ಗಮನಕ್ಕೆ ಬಂದು ನಡೆದ ಕೃತ್ಯವಾಗಿರುವುದರಿಂದ ವಾಹನವು ಜಪ್ತಾದಾಗಿನಿಂದ ಈವರೆವಿಗೂ 
ಪ್ರಾಧಿಕಾರದ ಮುಂದೆ ಅಧಿಕೃತ ದಾಖಲಾತಿ ಪತ್ರಗಳೊಂದಿಗೆ ತಾವಾಗಲೀ ಅಥವಾ ತಮ್ಮ ನ್ಯಾಯವಾದಿಗಳ ಮುಖಾಂತರವಾಗಲೀ ಹಾಜರಾಗದೇ 
ಇರುವುದರಿಂದ ಅಲ್ಲದೆ ಇವರು ಮೊಕದ್ದಮೆಯ ಕೃತ್ಯದಲ್ಲಿ ಶಾಮೀಲಾಗಿರುವುದು ಸ್ಪಷ್ಟವಾಗಿರುವುದರಿಂದ ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ. 
1965ರ ಕಲಂ 43(ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಅಭಿಪ್ರಾಯ ಪಟ್ಟಿರುತ್ತಾರೆ. ಲಭ್ಯವಿದ್ದ ದಾಖಲೆಗಳು ಹಾಗೂ ಆಧಾರಗಳನ್ನು 
ಗಮನಿಸಿದಾಗ ಸಹಾಯಕ ಅಭಿಯೋಗ ನಿರ್ದೇಶಕರ ವಾದವನ್ನು ಪುರಸ್ಕರಿಸಲು ಯೋಗ್ಯವೆಂದು ಪ್ರಾಧಿಕಾರಕ್ಕೆ ಮನವರಿಕೆಯಾಗುತ್ತದೆ. ಕಾರಣ, 
ವಾಹನದ ಮಾಲೀಕರು ಪ್ರಾಸಿಕ್ಯೂಷನ್‌ ಮಾಡಿರುವ ಆರೋಪಗಳನ್ನು ಅಲ್ಲಗಳೆಯಲು ಸಂಪೂರ್ಣ ನಿರ್ಲಕ್ಷರಾಗಿರುವುದರಿ೦ದ ಅಲ್ಲದೆ ಕಲಂ 43ರ 
ಅಡಿಯಲ್ಲಿ, ಪ್ರಕರಣವನ್ನು ಪತ್ತೆಹಚ್ಚಿದ ಒಂದು ತಿಂಗಳೊಳಗಾಗಿ ಆರೋಪಿ ಇಲ್ಲದ ಅಥವಾ ಆರೋಪಿ ಪತ್ತೆಯಾಗದೇ ಇದ್ದಲ್ಲಿ ಮತ್ತು ವಶಪಡಿಸಿಕೊಂಡ 
ಸ್ವತ್ತುಗಳು ಕರ್ನಾಟಕ ಅಬಕಾರಿ ಕಾಯ್ದೆ, 1965ರ ಕಲಂ 43ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಬಾದ್ಯವಾಗಿದ್ದಲ್ಲಿ, ಯಾರೊಬ್ಬರು 
ಸದರಿ ಸ್ವತ್ತುಗಳು ಕಾನೂನು ಬದ್ದವಾಗಿವೆ ಎಂಬ ಸಾಕ್ಷ್ಯಧಾರಗಳನ್ನು ಹಾಜರುಪಡಿಸದೇ ಇದ್ದಲ್ಲಿ ಅಂತಹವುಗಳನ್ನು ಕಲಂ 43ಸಿ) ಅಡಿಯಲ್ಲಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳ ಬಹುದಾಗಿದ್ದು, ಮೊಕದ್ದಮೆಯ ಶೀಘ್ರ ವಿಲೇವಾರಿ ದೃಷ್ಟಿ ಸರ್ಕಾರದ ರಾಜಸ್ಟದ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಈ 
ಮೊಕದ್ದಮೆಯನ್ನು ಕರ್ನಾಟಕ ಅಬಕಾರಿ ಕಾಯ್ದೆ, 1965ರ ಕಲಂ 43(ಸಿ) ಅಡಿಯಲ್ಲಿ ನಡವಳಿಗಳನ್ನು ಜರುಗಿಸಿ ಇತ್ಯರ್ಥಗೊಳಿಸುವುದು 
ಸಮಂಜಸವೆಂದು ಮನವರಿಕೆಯಾದ ಕಾರಣ ಕೆಳಕಂಡ ಆದೇಶ. 


೨೬೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಆದೇಶ 
ಆರ್‌. ವೆಂಕಟೇಶ ಪದಕಿ, ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು ಆದ ನಾನು ಅಬಕಾರಿ ಉಪ ನಿರೀಕ್ಷಕರು, ನಂ.1 ಕಡೂರು ವಲಯ ಇವರ ಪ್ರಮಾ.ವ. ನಂ.8/2010-11, ದಿನಾ೦ಕ:07.12.2010ರಲ್ಲಿ 
ವಶಪಡಿಸಿಕೊಂಡ ವಾಹನ ಸಂಖ್ಯೆ: ಕೆಎ-06-ಎಲ್‌-3258 ರ (ಟಿ.ವಿ.ಎಸ್‌. ಎಕ್ಸೆಲ್‌) ಹಾಗೂ ರಾಸಾಯನಿಕ ಪರೀಕ್ಷೆಗೆ ಮಾದರಿ ತೆಗೆದು ಉಳಿದ 3.960 
ಲೀಟರ್‌ ಮದ್ಯವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ) ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕಲಂ 43(ಬಿ) 
ಅಡಿಯಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ ಕಲಂ 43(ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ಇಂದು ಅಂದರೆ 19ನೇ ಜನವರಿ 2011 ರಂದು ಬೆರಳಚ್ಚುಗಾರರಿಗೆ ಉಕ್ತಲೇಖನ ಕೊಟ್ಟು ಗಣಕಯಂತ್ರದಲ್ಲಿ ಬೆರಳಚ್ಚಿಸಿದ 
ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಯಲ್ಲಿ ಬರುತ್ತದೆ. 
ಅಧಿಕಾರಯುತ ಅಧಿಕಾರಿ ಹಾಗೂ 
ಪಿ.ಆರ್‌.173 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು 
ಅಧಿಕಾರಿಯುತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ಆವರ 
ನ್ಯಾಯಾಲಯದಲ್ಲಿ 
ಡಿ.ಟಿ.ಸಿ.ಆರ್‌.ನಂ.422/2010-11, ದಿನಾ೦ಕ:25.05.2011 
ಉಪಸ್ಥಿತರು: ಆರ್‌. ವೆಂಕಟೇಶ ಪದಕಿ, 
ಅಧಿಕಾರಿಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು. 


ಫಿರ್ಯಾದುದಾರರು: ಆಪಾದಿತರು: 
ಆರಕ್ಷಕ ಉಪ ನಿರೀಕ್ಷಕರು, ಎ1. ಹೆಚ್‌.ಜಿ. ಗೋವಿಂದಗೌಡ ಬಿನ್‌ ಹೆಚ್‌.ಟಿ. ಗಿರೀಗೌಡ 
ಲಕ್ಷವಳ್ಳಿ ಪೋಲೀಸ್‌ ಠಾಣೆ. ಎ2. ಗ೦ಗಾನಾಯ್ಡ್‌ ಬಿನ್‌ ಸಕ್ರೆನಾಯ್ಡ 


ಪ್ರಕರಣದ ಮುಖ್ಯಾಂಶಗಳು 

ದಿನಾ೦ಕ:18/19.02.2002ರಂದು ಪೊಲೀಸ್‌ ಉಪ; ನಿರೀಕ್ಷಕರು, ಲಕ್ಕವಳ್ಳಿ ಪೊಲೀಸ್‌ ಠಾಣೆ ಇವರು ತಮ್ಮ ಸಿಬ್ಬಂದಿಗಳೊಂದಿಗೆ ತರೀಕೆರೆ 
ತಾಲ್ಲೂಕು, ಲಕ್ಕವಳ್ಳಿ ಹೋಬಳಿ, ಬಾವಿಕೆರೆ ಬಸ್‌ ನಿಲ್ದಾಣದ ಬಳಿ ಕಾಯುತ್ತಿದ್ದಾಗ ಒಂದು ಎಂ.80 ಬೈಕ್‌ನಲ್ಲಿ 2 ಜನ ಆಸಾಮಿಗಳು ಬರುತ್ತಿರುವುದನ್ನು 
ತಡೆದು ನಿಲ್ಲಿಸಿ ಪರಿಶೀಲಿಸಲಾಗಿ, ವಾಹನ ಸಂಖ್ಯೆ; ಕೆಎ-14:ಹೆಚ್‌-9806 ಎಂ.80 ಬೈಕ್‌ನ ಹಿಂಭಾಗದ ಸೈಡ್‌ಬ್ಯಾಕ್‌ನಲ್ಲಿ ಗೋಣಿಚೀಲದಲ್ಲಿ ಮದ್ಯವಿದ್ದು, 
ಸ್ಥಳಕ್ಕೆ ಪಂಚರನ್ನು ಬರಮಾಡಿಕೊಂಡು ಅವರ ಸಮಕ್ಷಮದಲ್ಲಿ ಮದ್ಯದ ಬಾಟಲಿಗಳನ್ನು ಅಜಮಾಯಿಸಲಾಗಿ ಒಂದು ಗೋಣಿಚೀಲದಲ್ಲಿ ಸುಮಾರು 180 
ಮಿಲಿಯ 72 ನಂ.1 ಹೈವೆ ಫೈನ್‌ ವಿಸ್ಕಿ ಮದ್ಯದ ಬಾಟಲಿಗಳಿದ್ದು ಸಾಗಾಣಿಕೆಗೆ ಸಂಬಂಧಿಸಿದಂತೆ ವಿಚಾರಿಸಿದಾಗ ಯಾವುದೇ ರಹದಾರಿ ಮತ್ತು 
ವಗೈರೆಗಳನ್ನು ಹಾಜರುಪಡಿಸದೇ ಇರುವುದರಿಂದ ಅಕ್ರಮ ಮದ್ಯವೆಂದು ದೃಢಪಡಿಸಿಕೊಂಡು, ಆರೋಪಿಯ ಹೆಸರು ವಿಳಾಸ ಕೇಳಲಾಗಿ ಹೆಚ್‌.ಜಿ. 
ಗೋವಿಂದಗೌಡ ಬಿನ್‌ ಹೆಚ್‌.ಟಿ. ಗಿರೀಗೌಡ, ದೊಡ್ಡಪ್ಪನಹಳ್ಳಿ, ಇನ್ನೊಬ್ಬ ಗ೦ಗಾನಾಯ್ಕ್‌ ಬಿನ್‌ ಸಕ್ರೆನಾಯ್ಕ್‌, ದೊಡ್ಡಪ್ಪನಹಳ್ಳಿ ಎಂದು ತಿಳಿಸಿದ್ದು, ನಂತರ 
ಮತ್ತು ಸದರಿ ಸ್ವತ್ತುಗಳನ್ನು ಸರ್ಕಾರದ ವಶಕ್ಕೆ ಅಮಾನತ್ತುಪಡಿಸಿಕೊಂಡು ಈ ಬಗ್ಗೆ ಸ್ಥಳದಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ ಠಾಣೆ ಕ್ರೈಂ 
ನಂ.27/2002 ರಲ್ಲಿ ಮೊಕದ್ದಮೆ ದಾಖಲು ಮಾಡಿ ಪ್ರಥಮ ಮಾಹಿತಿ ವರದಿಯನ್ನು ನ್ಯಾಯಾಲಯಕ್ಕೆ ಹಾಗೂ ಮೇಲಾಧಿಕಾರಿಗಳಿಗೆ ಸಲ್ಲಿಸಿ, 
ಪ್ರಕರಣವನ್ನು ಮುಂದಿನ ತನಿಖೆಗಾಗಿ ಅಬಕಾರಿ ಉಪ ನಿರೀಕ್ಷಕರು, ತರೀಕೆರೆ ಉಪ ವಲಯ ಇವರಿಗೆ ಸ್ವತ್ತುಗಳೊಂದಿಗೆ ಹಸ್ತಾಂತರಿಸಿದ ಮೇರೆಗೆ 
ಪ್ರ.ಮಾ.ವ. 100/2001-02, ದಿನಾಂಕ:25.06.2002 ರಂದು ಪ್ರಕರಣ ದಾಖಲಿಸಿ ತನಿಖೆಯನ್ನು ಮುಂದುವರೆಸಿರುತ್ತಾರೆ. 

ವಶಪಡಿಸಿಕೊಂಡ ಮದ್ಯವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ವಿಲೇವಾರಿ ಮಾಡಲಾಗಿದ್ದು, ಅಲ್ಲದೇ ಪ್ರಕರಣದ ತನಿಖೆಯನ್ನು 
ಪೂರ್ಣಗೊಳಿಸಿ ಅಂತಿಮ ಆರೋಪಣಾ ಪಟ್ಟಿಯನ್ನು ತರೀಕೆರೆ ಘನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು, ಪ್ರಕರಣವು ನ್ಯಾಯಾಲಯದಿಂದ ಖುಲಾಸೆಯಾಗಿದ್ದು. 
ಜಫ್ತಾಗಿರುವ ವಾಹನವು 9 ವರ್ಷಗಳ ಅವಧಿ ಕಳೆದಿದ್ದು ಹಕ್ಕು ಸಾಧಿಸಲು ಯಾರು ಮುಂದೆ ಬಂದಿರುವುದಿಲ್ಲ. ಆದ್ದರಿಂದ ವಾಹನವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು ವಿಲೇವಾರಿ ಮಾಡಲು ಅಬಕಾರಿ ನಿರೀಕ್ಷಕರು, ತರೀಕೆರೆ ಇವರು ದಿನಾಂಕ:02.05.2011 ರಂದು ವರದಿ ಮಾಡಿರುತ್ತಾರೆ. 

ವಾಹನಕ್ಕೆ ಸಂಬಂಧಿಸಿದಂತೆ ಈ ಪ್ರಾಧಿಕಾರವು ಮುಟ್ಟುಗೋಲಿನ ನಡವಳಿಗಳನ್ನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ) 
ಅಡಿಯಲ್ಲಿ ಪ್ರಾರಂಭಿಸಿ ವಾಹನದ ಮಾಲೀಕತ್ವದ ಹಾಗೂ ಮೌಲ್ಯದ ವಿವರಗಳನ್ನು ನೀಡುವಂತೆ ಕೋರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಶಿವಮೊಗ್ಗ 
ಮತ್ತು ಚಿಕ್ಕಮಗಳೂರು ಇವರಿಗೆ ಪತ್ರ ಬರೆದು ಪ್ರಕರಣದ ಮುಟ್ಟುಗೋಲಿನ ನಡವಳಿಗಳನ್ನು ಮುಂದುವರೆಸಲಾಯಿತು. 

ವಾಹನದ ಮಾಲೀಕರು ಕೃತ್ಯ ಜರುಗಿದ ಸುಮಾರು 9 ವರ್ಷ ಕಳೆದಿದ್ದು, ಇದುವರೆವಿಗೂ ವಾಹನದ ಕಾನೂನು ಬದ್ಧ ವಾರಸುದಾರರು 
ಯಾರು ತಾವಾಗಲೀ ಅಥವಾ ಅವರ ಪರ ವಕೀಲರ ಮೂಲಕವಾಗಲಿ ತಾವು ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಮತ್ತು ಈ ಕೃತ್ಯಕ್ಕೆ ವಾಹನವನ್ನು 
ಬಳಸಲಾಗಿಲ್ಲವೆಂಬ ಬಗ್ಗೆ ಪ್ರಾಧಿಕಾರದ ಮುಂದೆ ಹಾಜರಾಗಿ ನಿರೂಪಿಸದೇ ಇರುವ ಅಂಶಗಳು, ಸಾಕ್ಷ್ಯಗಳು ಹಾಗೂ ಪ್ರಾಧಿಕಾರದ ಮುಂದೆ ಇರುವ 
ದಾಖಲೆಗಳನ್ನು ಸಹಾಯಕ ಅಭಿಯೋಗ ನಿರ್ದೇಶಕರು, ಮಂಡಿಸಿ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವೆಂದು 
ಅಭಿಪ್ರಾಯಪಟ್ಟರುತ್ತಾರೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೭೫ 





ಮೊಕದ್ದಮೆ ದಾಖಲಾಗಿ ಸುಮಾರು 9 ವರ್ಷ ಕಳೆದಿದ್ದು ಈ ಅವಧಿಯಲ್ಲಿ ವಾಹನದ ಕಾನೂನು ಬದ್ಧ ವಾರಸುದಾರರು ಯಾರು 
ವಾಹನವನ್ನು ಈ ಕೃತ್ಯಕ್ಕೆ ಬಳಸಿಲ್ಲ ಮತ್ತು ತಾವು ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಎಂಬುದನ್ನು ಸಾಕ್ಷ್ಯಧಾರಗಳ ಮುಖಾಂತರ ಪ್ರಾಧಿಕಾರದ ಮುಂದೆ 
ಇದುವರೆವಿಗೂ ತಾವಾಗಲೀ ಅಥವಾ ತಮ್ಮ ಪರ ವಕೀಲರ ಮೂಲಕವಾಗಲಿ ಅಧಿಕೃತ ದಾಖಲಾತಿಗಳೊಂದಿಗೆ ಹಾಜರಾಗಿ ಸಾಬೀತುಪಡಿಸದೇ 
ಇರುವುದರಿಂದ, ವಾಹನದ ವಾರಸುದಾರರು ಕೃತ್ಯದಲ್ಲಿ ಶಾಮೀಲಾಗಿರುವುದರಿಂದಲೇ ವಾಹನದ ಬಗ್ಗೆ ಯಾವುದೇ ಆಸಕ್ತಿ ತೋರಿಸದೆ ಇರುವ ಅಂಶವು 
ಸಹಾಯಕ ಅಭಿಯೋಗ ನಿರ್ದೇಶಕರವರ ವಾದದಿಂದ ಮೇಲ್ನೋಟಕ್ಕೆ ಸಾಬೀತಾಗುವುದರಿ೦ದ ಜಫ್ತಾಗಿರುವ ವಾಹನವು ಇಲಾಖಾ ವಶದಲ್ಲಿಯೇ ಇದ್ದು. 
ತಟಸ್ಥ ಸ್ಥಿತಿಯಲ್ಲಿ ಹಾಗೆಯೇ ಬಿಟ್ಟಲ್ಲಿ ಪ್ರಕೃತಿಯ ವೈಪರೀತ್ಯಗಳಿಗನುಗುಣವಾಗಿ ಹಾಳಾಗಿ ಸರ್ಕಾರದ ರಾಜಸ್ವಕ್ಕೆ ಧಕ್ಕೆ ಉಂಟಾಗುವ 
ಸಂಭವವಿರುವುದರಿಂದ ಹಾಗೂ ಮೊಕದ್ದಮೆಯ ಶೀಘ್ರ ವಿಲೇವಾರಿ ದೃಷ್ಟಿಯಿಂದ ವಶಪಡಿಸಿಕೊಂಡ ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ 
ಕಲಂ 43(ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಯೋಗ್ಯವೆಂದು ಪ್ರಾಧಿಕಾರಕ್ಕೆ ಮನವರಿಕೆಯಾಗಿರುವುದರಿಂದ ಈ ಕೆಳಕಂಡ 
ಆದೇಶ. 

ಆದೇಶ 

ಆರ್‌. ವೆಂಕಟೇಶ ಪದಕಿ, ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು ಆದ ನಾನು ಆರಕ್ಷಕ ಉಪ ನಿರೀಕ್ಷಕರು, ಲಕ್ಕವಳ್ಳಿ ಪೊಲೀಸ್‌ ಠಾಣೆ, ಇವರ ಕ್ರೈಂ. ನಂ.27/2002, ದಿನಾಂಕ:19.02.2002ರಲ್ಲಿ 
ವಶಪಡಿಸಿಕೊಂಡ ವಾಹನ ಸಂಖ್ಯೆ: ಕೆಎ-14-ಹೆಚ್‌-9806 ರ (ಬಜಾಜ್‌ ಎಂ.80 ಬೈಕ್‌) ಅನ್ನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ) 
ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕಲಂ 43(ಸಿ) ಅಡಿಯಲ್ಲಿ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ 25ನೇ ಮೇ 2011 ರಂದು ಬೆರಳಚ್ಚುಗಾರರಿಗೆ ಉಕ್ತಲೇಖನ ಕೊಟ್ಟು ಗಣಕಯಂತ್ರದಲ್ಲಿ ಬೆರಳಚ್ಚಿಸಿದ 
ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಅಧಿಕಾರಯುತ ಅಧಿಕಾರಿ ಹಾಗೂ 
ಪಿ.ಆರ್‌.582 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:04:2010-11, ದಿನಾಂಕ:31.03.2011 
ವಿಷಯ: ಸಮಾಪನೆಯಲ್ಲಿರುವ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಬಲ್ದಾಳಸಮುದ್ರ ಹೊಸದುರ್ಗ ತಾಲ್ಲೂಕು ಇದರ 
ನೋಂದಣಿ ರದ್ಧತಿ ಮಾಡುವ ಬಗ್ಗೆ. 
ಉಲ್ಲೇಖ: 1) ಈ ಕಛೇರಿ ಆದೇಶ ಸಂಖ್ಯೆ: ಡಿಆರ್‌ಡಿ: ಎಲ್‌ಕ್ಯೂಡಿ: ಸಿಆರ್‌:04:10-11, ದಿನಾ೦ಕ:30.12.2010. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ನಂ. ಸನಿ:30: ಸಮಾಪನೆ: ಸಿಆರ್‌ /2010-11, 
ದಿನಾ೦ಕ:31.03.2010. 

ಪ್ರಸ್ತಾವನೆ: 

ಪ್ರಸ್ತುತ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಬಲ್ಲಾಳಸಮುದ್ರ, 
ಹೊಸದುರ್ಗ ತಾಲ್ಲೂಕು ಇದರ ನೋಂದಣಿ ಸಂಖ್ಯೆ: ಸನಿ:30/ಆರ್‌.ಜಿ.ಎನ್‌./30458/ 2001-02 ದಿನಾಂಕ:16.11.2000ರ೦ದು ನೋಂದಣಿಯಾಗಿದ್ದು, 
ಸಂಘವು 2004-05 ರಿಂದ ಯಾವುದೇ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸದೆ ಸ್ಥಗಿತಗೊಂಡಿದ್ದು ಉಲ್ಲೇಖ (0ರ ಆದೇಶದಲ್ಲಿ ಸಂಘವನ್ನು 
ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ಹೊಸದುರ್ಗ ತಾಲ್ಲೂಕು ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿದ್ದು 
ಸಮಾಪನಾಧಿಕಾರಿಗಳು ಸಂಘದ ಸದಸ್ಯರುಗಳಿಗೆ ಸಂಘದ ಪುನಃಶ್ಚೇತನದ ಬಗ್ಗೆ ಒಲವು ಇಲ್ಲದಿರುವುದನ್ನು ಮನಗಂಡು ದಿನಾಂಕ:31.03.2011 ರಂದು 
ನಡೆಸಿದ ಸಮಾಪನಾಧಿಕಾರಿಯವರ ನಡವಳಿ ರೀತ್ಯಾ ಬರತಕ್ಕ ಆಸ್ತಿಗಳನ್ನು ನಷ್ಟಕ್ಕೆ ವರ್ಗಾಯಿಸಿ ತೀರಿಸತಕ್ಕ ಜವಾಬ್ದಾರಿಗಳನ್ನು ಹೊಂದಾಣಿಕೆ ಮಾಡಿ 
ಆಸ್ತಿ-ಇಜವಾಬ್ದಾರಿ ತಃಖ್ತೆಯನ್ನು ದಿನಾ೦ಕ:31.03.2011ರ ಅಂತ್ಯಕ್ಕೆ ಜಮಾ ಖರ್ಚು ಮಾಡಿ ಶೂನ್ಯಗೊಳಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಂಘವನ್ನು ಯಥಾ 
ಸ್ಥಿತಿಯಲ್ಲಿ ಮುಂದುವರಿಸಿದಲ್ಲಿ ಸಂಘದ ಸದಸ್ಯರುಗಾಗಲೀ ಅಥವಾ ಸಾರ್ವಜನಿಕರಿಗಾಗಲೀ ಯಾವುದೇ ಪ್ರಯೋಜನ ಇಲ್ಲವೆಂದು ಪರಿಗಣಿಸಿ ಸಂಘದ 
ನೋಂದಣಿಯನ್ನು ರದ್ದುಗೊಳಿಸಲು ಸಮಾಪನಾಧಿಕಾರಿಗಳು ಸಲ್ಲಿಸಿರುವ ಪ್ರಸ್ತಾವೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ 
ಉಪವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (2)ರ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುವುದನ್ನು ಪರಿಶೀಲಿಸಿದೆ, ಸಮಾಪನಾಧಿಕಾರಿಗಳು ದಿನಾ೦ಕ:31.03.2011 
ರಂದು ನಡೆಸಿರುವ ಸಮಾಪನಾ ನಡವಳಿ ಸ್ವಯಂ ವೇದ್ಯವಾಗಿರುವುದರಿಂದ ಸಮಾಪನಾಧಿಕಾರಿಗಳ ವರದಿಯ ಮೇರೆಗೆ ಸಂಘವನ್ನು 
ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಂಘದ ನೋಂದಣಿಯನ್ನು ರದ್ದುಗೊಳಿಸುವುದು ಸೂಕ್ತವೆಂದು ಮನಗಂಡು ಈ ಕೆಳಕಂಡಂತೆ ಆದೇಶವನ್ನು 
ಹೊರಡಿಸಲಾಗಿದೆ. 

ಆದೇಶ 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಓ:201: ಸಿಎಲ್‌ಎಂ:2008, 
ಬೆಂಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ ಷರೀಫ್‌ ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ 
ಜಿಲ್ಲೆ, ಚಿತ್ರದುರ್ಗ ಆದ ನಾನು ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಬಲ್ಲಾಳಸಮುದ್ರ, ಹೊಸದುರ್ಗ ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ, 
ಈ ಸಂಘದ ನೋಂದಣಿ ಸಂಖ್ಯೆ: ಸನಿ:30/ಆರ್‌.ಜಿ.ಎನ್‌./30458/ 2001-02, ದಿನಾಂಕ:16.11.2000ನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ರದ್ದುಪಡಿಸಿರುತ್ತೇನೆ. ಈ ದಿನದಿಂದ ಸದರಿ ಸಂಘವು ಅಸ್ತಿತ್ವವನ್ನು ಕಳೆದುಕೊಂಡಿರುತ್ತದೆ. 


೨೬೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾ೦ಕ:31.03.2011 ರಂದು ಈ ಆದೇಶವನ್ನು 
ನೀಡಲಾಗಿದೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:10:2010-11, ದಿನಾಂಕ:31.03.2011 
ವಿಷಯ: ಸಮಾಪನೆಯಲ್ಲಿರುವ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಭರಮಸಾಗರ, ಚಿತ್ರದುರ್ಗ ತಾಲ್ಲೂಕು ಇದರ 
ನೋಂದಣಿ ರದ್ಧತಿ ಮಾಡುವ ಬಗ್ಗೆ. 
ಉಲ್ಲೇಖ: 1) ಈ ಕಛೇರಿ ಆದೇಶ ಸಂಖ್ಯೆ: ಡಿಆರ್‌ಡಿ: ಎಲ್‌ಕ್ಕೂಡಿ: ಸಿಆರ್‌:02:09-10, ದಿನಾ೦ಕ:12.03.2010. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ನಂ. ಸನಿ:30: ಸಮಾಪನೆ: ಸಿಆರ್‌ /2010-11, 
ದಿನಾಂಕ:31.03.2010. 
ಪ್ರಸ್ತಾವನೆ: 
ಪ್ರಸ್ತುತ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ, ಭರಮಸಾಗರ, 
ಚಿತ್ರದುರ್ಗ ತಾಲ್ಲೂಕು ಇದರ ನೋಂದಣಿ ಸಂಖ್ಯೆ: ಸನಿ:30/ಆರ್‌.ಜಿ.ಎನ್‌./30/459/2000-01 ದಿನಾ೦ಕ:16.11.2000ರಂದು ನೋಂದಣಿಯಾಗಿದ್ದು. 
ನೋಂದಣಿಯಾದಾಗಿನಿಂದ ಈತಹಲ್‌ವರೆಗೂ ಕಾರ್ಯಚಟುವಟಕೆಗಳನ್ನು ನಿರ್ವಹಿಸದೆ ಸ್ಥಗಿತಗೊಂಡಿದ್ದು ಉಲ್ಲೇಖ (1ರ ಆದೇಶದಲ್ಲಿ ಸಂಘವನ್ನು 
ಸಮಾಪನೆಗೊಳಿಸಿ, ಶ್ರೀ ಕೆ. ನಂಜಯ್ಯ, ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು. ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, ಚಿತ್ರದುರ್ಗ 
ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿದ್ದು ಸಮಾಪನಾಧಿಕಾರಿಗಳು ಸಂಘದ ಸದಸ್ಯರುಗಳಿಗೆ ಸಂಘದ ಪುನಶ್ಚೇತನದ ಬಗ್ಗೆ 
ಒಲವು ಇಲ್ಲದಿರುವುದನ್ನು ಮನಗಂಡು ದಿನಾಂಕ:31.03.2011 ರಂದು ನಡೆಸಿದ ಸಮಾಪನಾಧಿಕಾರಿಯವರ ನಡವಳಿ ರೀತ್ಯಾ ಬರತಕ್ಕ ಆಸ್ತಿಗಳನ್ನು ನಷ್ಟಕ್ಕೆ 
ವರ್ಗಾಯಿಸಿ ತೀರಿಸತಕ್ಕ ಜವಾಬ್ದಾರಿಗಳನ್ನು ಹೊ೦ದಾಣಿಕೆ ಮಾಡಿ ಆಸ್ತಿ-ಜವಾಬ್ದಾರಿ ತಃಖ್ತೆಯನ್ನು ದಿನಾ೦ಕ:3103.2011ರ ಅಂತ್ಯಕ್ಕೆ ಜಮಾ ಖರ್ಚು 
ಮಾಡಿ ಶೂನ್ಯಗೊಳಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಂಘವನ್ನು ಯಥಾ ಸ್ಥಿತಿಯಲ್ಲಿ ಮುಂದುವರಿಸಿದಲ್ಲಿ ಸಂಘದ ಸದಸ್ಯರುಗಾಗಲೀ ಅಥವಾ 
ಸಾರ್ವಜನಿಕರಿಗಾಗಲೀ ಯಾವುದೇ ಪ್ರಯೋಜನ ಇಲ್ಲವೆಂದು ಪರಿಗಣಿಸಿ ಸಂಘದ ನೋಂದಣಿಯನ್ನು ರದ್ದುಗೊಳಿಸಲು ಸಮಾಪನಾಧಿಕಾರಿಗಳು 
ಸಲ್ಲಿಸಿರುವ ಪ್ರಸ್ತಾವೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (2)ರ ಪತ್ರದಲ್ಲಿ 
ಶಿಫಾರಸ್ಸು ಮಾಡಿರುವುದನ್ನು ಪರಿಶೀಲಿಸಿದೆ, ಸಮಾಪನಾಧಿಕಾರಿಗಳು ದಿನಾ೦ಕ:31.03.2011 ರಂದು ನಡೆಸಿರುವ ಸಮಾಪನಾ ನಡವಳಿ ಸ್ವಯಂ 
ವೇದ್ಯವಾಗಿರುವುದರಿಂದ ಸಮಾಪನಾಧಿಕಾರಿಗಳ ವರದಿಯ ಮೇರೆಗೆ ಸಂಘವನ್ನು ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಂಘದ ನೋಂದಣಿಯನ್ನು 
ರದ್ದುಗೊಳಿಸುವುದು ಸೂಕ್ತವೆಂದು ಮನಗಂಡು ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಓ:201: ಸಿಎಲ್‌ಎಂ:2008, 
ಬೆಂಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ ಷರೀಫ್‌ ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ 
ಜಿಲ್ಲೆ, ಚಿತ್ರದುರ್ಗ ಆದ ನಾನು ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸ೦ಘ ನಿ. ಭರಮಸಾಗರ, ಚಿತ್ರದುರ್ಗ ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ, ಈ 
ಸಂಘದ ನೋಂದಣಿ ಸಂಖ್ಯೆ: ಸನಿ:30/ಆರ್‌.ಜಿ.ಎನ್‌./30/459/2000-01, ದಿನಾಂಕ:16.11.2000ನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ರದ್ದುಪಡಿಸಿರುತ್ತೇನೆ. ಈ ದಿನದಿಂದ ಸದರಿ ಸಂಘವು ಅಸ್ತಿತ್ವವನ್ನು ಕಳೆದುಕೊಂಡಿರುತ್ತದೆ. 
ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ:31.03.2011 ರಂದು ಈ ಆದೇಶವನ್ನು 
ನೀಡಲಾಗಿದೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:09:2009-10, ದಿನಾಂಕ:31.03.2011 
ವಿಷಯ: ಸಮಾಪನೆಯಲ್ಲಿರುವ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಕಾರೇಹಳ್ಳಿ, ಹೊಸದುರ್ಗ ತಾಲ್ಲೂಕು, ಇದರ 
ನೋಂದಣಿ ರದ್ಧತಿ ಮಾಡುವ ಬಗ್ಗೆ. 
ಉಲ್ಲೇಖ: 1) ಈ ಕಛೇರಿ ಆದೇಶ ಸಂಖ್ಯೆ: ಡಿಆರ್‌ಡಿ: ಎಲ್‌ಕ್ಯೂಡಿ: ಸಿಆರ್‌:09:09-10, ದಿನಾ೦ಕ:30.09.2010. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ನಂ. ಸನಿ:30: ಸಮಾಪನೆ: ಸಿಆರ್‌ /2010-11, 
ದಿನಾಂಕ:31.03.2010. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೭೭ 





ಪ್ರಸ್ತಾವನೆ: 

ಪ್ರಸ್ತುತ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ, ಕಾರೇಹಳ್ಳಿ, ಹೊಸದುರ್ಗ 
ತಾಲ್ಲೂಕು, ಇದರ ನೋಂದಣಿ ಸಂಖ್ಯೆ: ಸನಿ:30/ಆರ್‌.ಜಿ.ಎನ್‌./30481/2001-02, ದಿನಾ೦ಕ:12.04.2001ರಂದು ನೋಂದಣಿಯಾಗಿದ್ದು, ಸಂಘವು 
2004-05 ರಿಂದ ಯಾವುದೇ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸದೆ ಸ್ಥಗಿತಗೊಂಡಿದ್ದು ಉಲ್ಲೇಖ (1)ರ ಆದೇಶದಲ್ಲಿ ಸಂಘವನ್ನು ಸಮಾಪನೆಗೊಳಿಸಿ, 
ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹೊಸದುರ್ಗ ತಾಲ್ಲೂಕು, ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿದ್ದು ಸಮಾಪನಾಧಿಕಾರಿಗಳು 
ಸಂಘದ ಸದಸ್ಯರುಗಳಿಗೆ ಸಂಘದ ಪುನಃಶ್ಚೇತನದ ಬಗ್ಗೆ ಒಲವು ಇಲ್ಲದಿರುವುದನ್ನು ಮನಗಂಡು ದಿನಾಂಕ:31.03.2011 ರಂದು ನಡೆಸಿದ 
ಸಮಾಪನಾಧಿಕಾರಿಯವರ ನಡವಳಿ ರೀತ್ಯಾ ಬರತಕ್ಕ ಆಸ್ತಿಗಳನ್ನು ನಷ್ಟಕ್ಕೆ ವರ್ಗಾಯಿಸಿ ತೀರಿಸತಕ್ಕ ಜವಾಬ್ದಾರಿಗಳನ್ನು ಹೊಂದಾಣಿಕೆ ಮಾಡಿ ಆಸ್ತಿ- 
ಜವಾಬ್ದಾರಿ ತಃಖ್ತೆಯನ್ನು ದಿನಾ೦ಕ:31.03.2011ರ ಅಂತ್ಯಕ್ಕೆ ಜಮಾ ಖರ್ಚು ಮಾಡಿ ಶೂನ್ಯಗೊಳಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಂಘವನ್ನು ಯಥಾ 
ಸ್ಥಿತಿಯಲ್ಲಿ ಮುಂದುವರಿಸಿದಲ್ಲಿ ಸಂಘದ ಸದಸ್ಯರುಗಾಗಲೀ ಅಥವಾ ಸಾರ್ವಜನಿಕರಿಗಾಗಲೀ ಯಾವುದೇ ಪ್ರಯೋಜನ ಇಲ್ಲವೆಂದು ಪರಿಗಣಿಸಿ ಸಂಘದ 
ನೋಂದಣಿಯನ್ನು ರದ್ದುಗೊಳಿಸಲು ಸಮಾಪನಾಧಿಕಾರಿಗಳು ಸಲ್ಲಿಸಿರುವ ಪ್ರಸ್ತಾವೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ 
ಉಪವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (2)ರ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುವುದನ್ನು ಪರಿಶೀಲಿಸಿದೆ, ಸಮಾಪನಾಧಿಕಾರಿಗಳು ದಿನಾ೦ಕ:31.03.2011 
ರಂದು ನಡೆಸಿರುವ ಸಮಾಪನಾ ನಡವಳಿ ಸ್ವಯಂ ವೇದ್ಯವಾಗಿರುವುದರಿಂದ ಸಮಾಪನಾಧಿಕಾರಿಗಳ ವರದಿಯ ಮೇರೆಗೆ ಸಂಘವನ್ನು 
ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಂಘದ ನೋಂದಣಿಯನ್ನು ರದ್ದುಗೊಳಿಸುವುದು ಸೂಕ್ತವೆಂದು ಮನಗಂಡು ಈ ಕೆಳಕಂಡಂತೆ ಆದೇಶವನ್ನು 
ಹೊರಡಿಸಲಾಗಿದೆ. 

ಆದೇಶ 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಓ:201: ಸಿಎಲ್‌ಎಂ:2008, 
ಬೆಂಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ ಷರೀಫ್‌ ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ 
ಜಿಲ್ಲೆ, ಚಿತ್ರದುರ್ಗ ಆದ ನಾನು ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಕಾರೇಹಳ್ಳಿ, ಹೊಸದುರ್ಗ ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ. ಈ 
ಸಂಘದ ನೋಂದಣಿ ಸಂಖ್ಯೆ: ಸನಿ:30/ಆರ್‌.ಜಿ.ಎನ್‌./30481/2001-02, ದಿನಾ೦ಕ:12.04.2001ನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ರದ್ದುಪಡಿಸಿರುತ್ತೇನೆ. ಈ ದಿನದಿಂದ ಸದರಿ ಸಂಘವು ಅಸ್ತಿತ್ವವನ್ನು ಕಳೆದುಕೊಂಡಿರುತ್ತದೆ. 

ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾ೦ಕ:3103.2011 ರಂದು ಈ ಆದೇಶವನ್ನು 
ನೀಡಲಾಗಿದೆ. 

ಸಹಕಾರ ಸಂಘಗಳ ಉಪ ನಿಬಂಧಕರು, 

ಪಿ.ಆರ್‌.501 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:13:2010-11, ದಿನಾಂಕ:31.01.2011 
ವಿಷಯ: ಸ್ಥಗಿತಗೊಂಡಿರುವ ಚಂದ್ರವಳ್ಳಿ ಮಹಿಳಾ ಪತ್ತಿನ ಸಹಕಾರ ಸಂಘ ನಿ, ಹೊಳಲ್ಕೆರೆ ರಸ್ತೆ, ಚಿತ್ರದುರ್ಗ ಇದನ್ನು 1959ನೇ ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: ಸನಿ:30: ಸಮಾಪನೆ: ಸಿಆರ್‌:11/10-11 
ದಿನಾ೦ಕ:02.11.2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ:04.11.2010. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಚಂದ್ರವಳ್ಳಿ ಮಹಿಳಾ ಪತ್ತಿನ ಸಹಕಾರ ಸಂಘ ನಿ, ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ ಸಂಘದ ನೋಂದಣಿ ಸಂಖ್ಯೆ: ಸನಿ:30:70/ಆರ್‌ಜಿಎನ್‌/ 
19114/1997-98, ದಿನಾ೦ಕ:03.04.1997 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ 
ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಃಶ್ನೇತನಗೊಳಿಸುವಲ್ಲಿ ಆಸಕ್ತಿ 
ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ ನೋಟೀಸನ್ನು ಈ ಕಛೇರಿಯಿಂದ 
ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ ತಲುಪಿದ್ದು ಆದಾಗ್ಯೂ ಅವರು ಯಾವುದೇ 
ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ 
ಪ್ರಯೋಜನವೂ ದೊರೆಯುತ್ತಿಲ್ಲ ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು 


೨೬೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ ಕೆಳಕಂಡ 
ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ನಂ.ಸಿಓ:201: ಸಿಎಲ್‌ಎಂ:2008/ಬೆ೦ಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ ಷರೀಫ್‌ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. ಸ್ಥಗಿತಗೊಂಡಿರುವ 
ಚಂದ್ರವಳ್ಳಿ ಮಹಿಳಾ ಪತ್ತಿನ ಸಹಕಾರ ಸಂಘ ನಿ. ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
1959 ಕಲಂ 73(1) ಅನ್ವಯ ಶ್ರೀ ಎಂ.ಕೆ. ನಾಗರಾಜ, ಸಹಕಾರ ಸಂಘಗಳ ನಿರೀಕ್ಷಕರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, 
ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು 
ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾ೦ಕ:31.01.2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:28:2010-11, ದಿನಾಂಕ:31.01.2011 
ವಿಷಯ: ಸ್ಥಗಿತಗೊಂಡಿರುವ ಜೆ.ಎಂ.ಐ.ಟಿ. ನೌಕರರ ಸಹಕಾರ ಸಂಘ ನಿ. ಚಿತ್ರದುರ್ಗ ಇದನ್ನು 1959ನೇ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: ಸನಿ:30: ಸಮಾಪನೆ: ಸಿಆರ್‌:20/0-11 
ದಿನಾ೦ಕ:10.11.2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ:12.11.2010. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (0ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಜೆ.ಎಂ.ಐ.ಟಿ. ನೌಕರರ ಸಹಕಾರ ಸಂಘ ನಿ. ಚಿತ್ರದುರ್ಗ ಸಂಘದ ನೋಂದಣಿ ಸಂಖ್ಯೆ ಎಆರ್‌ಸಿ 8744/82-83, ದಿನಾ೦ಕ:22.10.1982 ಈ 
ಸಂಘದ ಕಾರ್ಯ ಚಟುವಟಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ 
ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು 
ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ 
ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ ತಲುಪಿದ್ದು ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ 
ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು 
ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ 
ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ನಂ.ಸಿಓ:201: ಸಿಎಲ್‌ಎಂ:2008/ಬೆ೦ಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ ಷರೀಫ್‌ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. ಸ್ಥಗಿತಗೊಂಡಿರುವ 
ಜೆ.ಎಂ.ಐ.ಟಿ. ನೌಕರರ ಸಹಕಾರ ಸಂಘ ನಿ. ಚಿತ್ರದುರ್ಗ ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73(1) 
ಅನ್ವಯ ಶ್ರೀ ಎಸ್‌.ಇ. ಮಂಜುನಾಥ್‌, ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು, ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, ಚಿತ್ರದುರ್ಗ ಇವರನ್ನು 
ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ 
ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 
ಕಲಂ 73 (1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:31.01.2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೭೯ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:10:2009-10, ದಿನಾಂಕ:31.03.2011 
ವಿಷಯ: ಸಮಾಪನೆಯಲ್ಲಿರುವ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಶ್ರೀರಾಂಪುರ, ಹೊಸದುರ್ಗ ತಾಲ್ಲೂಕು, ಇದರ ನೋಂದಣಿ 
ರದ್ದತಿ ಮಾಡುವ ಬಗ್ಗೆ. 
ಉಲ್ಲೇಖ: 1) ಈ ಕಛೇರಿ ಆದೇಶ ಸಂಖ್ಯೆ: ಡಿಆರ್‌ಡಿ: ಎಲ್‌ಕ್ಕೂಡಿ: ಸಿಆರ್‌:09:09-10, ದಿನಾ೦ಕ:30.09.2010. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ನಂ. ಸನಿ:30: ಸಮಾಪನೆ: ಸಿಆರ್‌ /2010-11, 
ದಿನಾ೦ಕ:31.03.2010. 
ಪ್ರಸ್ತಾವನೆ: 
ಪ್ರಸ್ತುತ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಶ್ರೀರಾಂಪುರ, ಹೊಸದುರ್ಗ ತಾಲ್ಲೂಕು, 
ಇದರ ನೋಂದಣಿ ಸಂಖ್ಯೆ: ಸನಿ:30//49/ಆರ್‌.ಜಿ.ಎನ್‌./30451/2001-02, ದಿನಾ೦ಕ:16.11.2000ರಂದು ನೋಂದಣಿಯಾಗಿದ್ದು, ಸಂಘವು 2004-05 
ರಿಂದ ಯಾವುದೇ ಕಾರ್ಯಚಿಟುವಟಿಕೆಗಳನ್ನು ನಿರ್ವಹಿಸದೆ ಸ್ಥಗಿತಗೊಂಡಿದ್ದು ಉಲ್ಲೇಖ (1ರ ಆದೇಶದಲ್ಲಿ ಸಂಘವನ್ನು ಸಮಾಪನೆಗೊಳಿಸಿ, ಸಹಕಾರ 
ಅಭಿವೃದ್ಧಿ ಅಧಿಕಾರಿ, ಹೊಸದುರ್ಗ ತಾಲ್ಲೂಕು, ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿದ್ದು ಸಮಾಪನಾಧಿಕಾರಿಗಳು ಸಂಘದ 
ಸದಸ್ಯರುಗಳಿಗೆ ಸಂಘದ ಪುನಃಶ್ಚೇತನದ ಬಗ್ಗೆ ಒಲವು ಇಲ್ಲದಿರುವುದನ್ನು ಮನಗಂಡು ದಿನಾ೦ಕ:31.03.2011 ರಂದು ನಡೆಸಿದ ಸಮಾಪನಾಧಿಕಾರಿಯವರ 
ನಡವಳಿ ರೀತ್ಯಾ ಬರತಕ್ಕ ಆಸ್ತಿಗಳನ್ನು ನಷ್ಟಕ್ಕೆ ವರ್ಗಾಯಿಸಿ ತೀರಿಸತಕ್ಕ ಜವಾಬ್ದಾರಿಗಳನ್ನು ಹೊಂದಾಣಿಕೆ ಮಾಡಿ ಆಸ್ತಿ-ಜವಾಬ್ದಾರಿ ತಃಖ್ತೆಯನ್ನು 
ದಿನಾ೦ಕ:3103.2011ರ ಅಂತ್ಯಕ್ಕೆ ಜಮಾ ಖರ್ಚು ಮಾಡಿ ಶೂನ್ಯಗೊಳಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಂಘವನ್ನು ಯಥಾ ಸ್ಥಿತಿಯಲ್ಲಿ ಮುಂದುವರಿಸಿದಲ್ಲಿ 
ಸಂಘದ ಸದಸ್ಯರುಗಾಗಲೀ ಅಥವಾ ಸಾರ್ವಜನಿಕರಿಗಾಗಲೀ ಯಾವುದೇ ಪ್ರಯೋಜನ ಇಲ್ಲವೆಂದು ಪರಿಗಣಿಸಿ ಸಂಘದ ನೋಂದಣಿಯನ್ನು 
ರದ್ದುಗೊಳಿಸಲು ಸಮಾಪನಾಧಿಕಾರಿಗಳು ಸಲ್ಲಿಸಿರುವ ಪ್ರಸ್ತಾವೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪವಿಭಾಗ, 
ಚಿತ್ರದುರ್ಗ ಇವರು ಉಲ್ಲೇಖ (2)ರ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುವುದನ್ನು ಪರಿಶೀಲಿಸಿದೆ, ಸಮಾಪನಾಧಿಕಾರಿಗಳು ದಿನಾ೦ಕ:31.03.2011 ರಂದು 
ನಡೆಸಿರುವ ಸಮಾಪನಾ ನಡವಳಿ ಸ್ವಯಂ ವೇದ್ಯವಾಗಿರುವುದರಿಂದ ಸಮಾಪನಾಧಿಕಾರಿಗಳ ವರದಿಯ ಮೇರೆಗೆ ಸಂಘವನ್ನು ಮುಂದುವರಿಸುವುದು 
ಸೂಕ್ತವಲ್ಲವೆಂದು ಸಂಘದ ನೋಂದಣಿಯನ್ನು ರದ್ದುಗೊಳಿಸುವುದು ಸೂಕ್ತವೆಂದು ಮನಗಂಡು ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ ನಂ.ಸಿಓ:201: 
ಸಿಎಲ್‌ಎಂ:2008, ಬೆಂಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ ಷರೀಫ್‌ ಸಹಕಾರ ಸಂಘಗಳ 
ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ನೀರು ಬಳಕೆದಾರರ ಸಹಕಾರ ಸಂಘ ನಿ. ಶ್ರೀರಾಂಪುರ, ಹೊಸದುರ್ಗ ತಾಲ್ಲೂಕು, 
ಚಿತ್ರದುರ್ಗ ಜಿಲ್ಲೆ, ಈ ಸಂಘದ ನೋಂದಣಿ ಸಂಖ್ಯೆ: ಸನಿ:30//49/ಆರ್‌.ಜಿ.ಎನ್‌./30451/2001-02, ದಿನಾಂಕ:16.11.2000ನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ರದ್ದುಪಡಿಸಿರುತ್ತೇನೆ. ಈ ದಿನದಿಂದ ಸದರಿ ಸಂಘವು ಅಸ್ತಿತ್ವವನ್ನು ಕಳೆದುಕೊಂಡಿರುತ್ತದೆ. 
ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾ೦ಕ:3103.2011 ರಂದು ಈ ಆದೇಶವನ್ನು ನೀಡಲಾಗಿದೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌.502 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:46:2010-11, ದಿನಾಂಕ:31.01.2011 
ವಿಷಯ: ಸ್ಥಗಿತಗೊ೦ಡಿರುವ ಕರ್ನಾಟಕ ಅಲ್ಪ ಸಂಖ್ಯಾತರ ಕೋಳಿ ಸಾಕಾಣಿಕೆದಾರರ ಸಹಕಾರ ಸಂಘ ನಿ. ಚಿತ್ರದುರ್ಗ ಇದನ್ನು 1959ನೇ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: ಸನಿ:30: ಸಮಾಪನೆ: ಸಿಆರ್‌:42/0-11 
ದಿನಾ೦ಕ:20.11.2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ:0112.2010. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಕರ್ನಾಟಕ ಅಲ್ಲ ಸಂಖ್ಯಾತರ ಕೋಳಿ ಸಾಕಾಣಿಕೆದಾರರ ಸಹಕಾರ ಸಂಘ ನಿ. ಚಿತ್ರದುರ್ಗ ಸಂಘದ ನೋಂದಣಿ ಸಂಖ್ಯೆ: 
ಸನಿ:30/21/ಆರ್‌ಜಿಎನ್‌/26834/1999-2000, ದಿನಾಂಕ:28.03.2000 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ 
ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು 


೨೬೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ 
ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ ತಲುಪಿದ್ದು 
ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ 
ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ 
ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು 
ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ನಂ.ಸಿಓ:201: ಸಿಎಲ್‌ಎಂ:2008/ಬೆ೦ಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ ಷರೀಫ್‌ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. ಸ್ಥಗಿತಗೊಂಡಿರುವ 
ಕರ್ನಾಟಕ ಅಲ್ಪ ಸಂಖ್ಯಾತರ ಕೋಳಿ ಸಾಕಾಣಿಕೆದಾರರ ಸಹಕಾರ ಸಂಘ ನಿ. ಚಿತ್ರದುರ್ಗ, ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959 ಕಲಂ 73(1) ಅನ್ವಯ ಸಹಕಾರ ಸಂಘಗಳ ನಿರೀಕ್ಷಕರು, ಚಿತ್ರದುರ್ಗ ತಾಲ್ಲೂಕು ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ 
ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ 
ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ಮತ್ತು 74ರ ನಿಯಮದ ಪ್ರಕಾರ 
ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:31.01.2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:21:2010-11, ದಿನಾಂಕ:31.01.2011 
ವಿಷಯ: ಸ್ಥಗಿತಗೊಂಡಿರುವ ಚಿತ್ರದುರ್ಗ ತಾಲ್ಲೂಕು ಕ್ಷೌರಿಕ ಕಸುಬುದಾರರ ಸಹಕಾರ ಸಂಘ ನಿ. ಚಿತ್ರದುರ್ಗ ಇದನ್ನು 1959ನೇ ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: ಸನಿ:30: ಸಮಾಪನೆ: ಸಿಆರ್‌:18/10-11 
ದಿನಾ೦ಕ:09.11.2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ:12.11.2010. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಚಿತ್ರದುರ್ಗ ತಾಲ್ಲೂಕು ಕ್ಷೌರಿಕ ಕಸುಬುದಾರರ ಸಹಕಾರ ಸಂಘ ನಿ. ಚಿತ್ರದುರ್ಗ ಸಂಘದ ನೋಂದಣಿ ಸಂಖ್ಯೆ: 
ಎಆರ್‌/30/ಜಿಆರ್‌ಎಸ್‌ಆರ್‌/ನೋಂ೦ದಣಿ/15919/88-89, ದಿನಾ೦ಕ:06.08.1988 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ 
ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು 
ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ 
ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ ತಲುಪಿದ್ದು 
ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ 
ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ 
ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು 
ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ನಂ.ಸಿಓ:201: ಸಿಎಲ್‌ಎಂ:2008/ಬೆ೦ಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ ಷರೀಫ್‌ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. ಸ್ಥಗಿತಗೊಂಡಿರುವ 


ಚಿತ್ರದುರ್ಗ ತಾಲ್ಲೂಕು ಕ್ಷೌರಿಕ ಕಸುಬುದಾರರ ಸಹಕಾರ ಸಂಘ ನಿ. ಚಿತ್ರದುರ್ಗ ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೮೧ 





1959 ಕಲಂ 731 ಅನ್ವಯ ಶ್ರೀ ಕೆ.ಎನ್‌. ಮನೋಹರ್‌, ಸಹಕಾರ ಸಂಘಗಳ ನಿರೀಕ್ಷಕರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, 
ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು 
ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:31.01.2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌: 12010-11, ದಿನಾಂಕ:31.03.2011 
ವಿಷಯ: ಸ್ಥಗಿತಗೊಂಡಿರುವ ಶ್ರೀ ಲಕ್ಷ್ಮಿನರಸಿ೦ಹಸ್ವಾಮಿ ಕುರಿ ಸಾಗಾಣಿಕೆ ಹಾಗೂ ಉಣ್ಣೆ ಉತ್ಪನ್ನಗಳ ಸಂಸ್ಕರಣ ಮಾರಾಟ ಸಹಕಾರ ಸಂಘ 
ನಿ. ದಾಸದ್ದಹಳ್ಳಿ, ಚಳ್ಳಕೆರೆ ತಾಲ್ಲೂಕು, ಇದನ್ನು 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ 
ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: ಸನಿ:30: ಸಮಾಪನೆ: ಸಿಆರ್‌:78/10-11 
ದಿನಾ೦ಕ:04.02.2011. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ:22.02.2011. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಶ್ರೀ ಲಕ್ಷ್ಮಿನರಸಿ೦ಹಸ್ವಾಮಿ ಕುರಿ ಸಾಗಾಣಿಕೆ ಹಾಗೂ ಉಣ್ಣೆ ಉತ್ಪನ್ನಗಳ ಸಂಸ್ಕರಣ ಮಾರಾಟ ಸಹಕಾರ ಸಂಘ ನಿ. ದಾಸರ್ದಹಳ್ಳಿ, ಚಳ್ಳಕೆರೆ 
ತಾಲ್ಲೂಕು, ಸಂಘದ ನೋಂದಣಿ ಸಂಖ್ಯೆ ಎಆರ್‌/30/99/ಆರ್‌ಜಿಎನ್‌/30508/02-03, ದಿನಾಂಕ:19.03.2003 ಈ ಸಂಘದ ಕಾರ್ಯ ಚಟುವಟಿಕೆಗಳು 
ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು 
ಸಂಘವನ್ನು ಪುನಶಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ 
ಉಲ್ಲೇಖ (2) ರ ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ 
ತಲುಪಿದ್ದು ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ 
ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು 
ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು 
ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ನಂ.ಸಿಓ:201: ಸಿಎಲ್‌ಎಂ:2008/ಬೆ೦ಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ ಷರೀಫ್‌ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಸ್ಥಗಿತಗೊಂಡಿರುವ ಶ್ರೀ 


ದಂ 


ಲಕ್ಷ್ಮಿನರಸಿ೦ಹಸ್ವಾಮಿ ಕುರಿ ಸಾಗಾಣಿಕೆ ಹಾಗೂ ಉಣ್ಣೆ ಉತ್ಪನ್ನಗಳ ಸಂಸ್ಕರಣ ಮಾರಾಟ ಸಹಕಾರ ಸಂಘ ನಿ. ದಾಸರ್ದಹಳ್ಳಿ, ಚಳ್ಳಕೆರೆ ತಾಲ್ಲೂಕು, ಇದನ್ನು 
ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 731) ಅನ್ವಯ ಸಹಕಾರ ಅಭಿವೃದ್ಧಿ, ಚಳ್ಳಕೆರೆ ತಾಲ್ಲೂಕು, ಇವರನ್ನು ಸಂಘದ 
ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು 
ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (0 
ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾ೦ಕ:31.03.2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 


ಪಿ.ಆರ್‌.509 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


೨೬೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:80/2010-11, ದಿನಾಂಕ:21.03.2011 
ವಿಷಯ: ಸ್ಥಗಿತಗೊಂಡಿರುವ ಶ್ರೀ ಲಕ್ಷ್ಮಿನರಸಿ೦ಹಸ್ವಾಮಿ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಹೊರಕೆದೇವಪುರ, 
ಹೊಳಲ್ಕೆರೆ ತಾಲ್ಲೂಕು, ಇದನ್ನು 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: ಸನಿ:30: ಸಮಾಪನೆ: ಸಿಆರ್‌:76/0-11 
ದಿನಾ೦ಕ:12.01.2011. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ:21.01.2011. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (0ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಶ್ರೀ ಲಕ್ಷ್ಮಿನರಸಿ೦ಹಸ್ವಾಮಿ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಹೊರಕೆದೇವಪುರ, ಹೊಳಲ್ಕೆರೆ ತಾಲ್ಲೂಕು, ಸಂಘದ 
ನೋಂದಣಿ ಸಂಖ್ಯೆ: ಸನಿ:30/47/ಆರ್‌ಜಿಎನ್‌/30456/2000-01, ದಿನಾ೦ಕ:16.11.2000 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ 
ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು 
ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ 
ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ ತಲುಪಿದ್ದು 
ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ 
ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ 
ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು 
ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ನಂ.ಸಿಓ:201: ಸಿಎಲ್‌ಎಂ:2008/ಬೆ೦ಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ ಷರೀಫ್‌ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. ಸ್ಥಗಿತಗೊಂಡಿರುವ 
ಶ್ರೀ ಲಕ್ಷ್ಮಿನರಸಿಂಹಸ್ವಾಮಿ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಹೊರಕೆದೇವಪುರ, ಹೊಳಲ್ಕೆರೆ ತಾಲ್ಲೂಕು, ಇದನ್ನು 
ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73(1) ಅನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ (ಪ್ರಭಾರ) ಹೊಳಲ್ಕೆರೆ 
ತಾಲ್ಲೂಕು, ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ 
ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾ೦ಕ:21.03.2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:69/2009-10, ದಿನಾಂಕ:31.03.2011 
ವಿಷಯ: ಸ್ಥಗಿತಗೊಂಡಿರುವ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಬಗ್ಗನಡು, ಹಿರಿಯೂರು ತಾಲ್ಲೂಕು, ಇದನ್ನು 
1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: ಸನಿ:30: ಸಮಾಪನೆ: ಸಿಆರ್‌:22/0-11 
ದಿನಾ೦ಕ:11.11.2009. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ:25.10.2010. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೮೩ 





ಪ್ರಸ್ತಾವನೆ: 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (0ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಕಾರ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಬಗ್ಗನಡು, ಹಿರಿಯೂರು ತಾಲ್ಲೂಕು, ಸಂಘದ ನೋಂದಣಿ ಸಂಖ್ಯೆ 
ಸನಿ:30/51/ಆರ್‌ಜಿಎನ್‌/30460/2000-01,  ದಿನಾಂಕ:06.12.2001 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ 
ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು 
ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ 
ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ ತಲುಪಿದ್ದು 
ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ 
ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ 
ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು 
ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 


(4 


ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ನಂ.ಸಿಓ:201: ಸಿಎಲ್‌ಎಂ:2008/ಬೆ೦ಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ ಷರೀಫ್‌ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ. ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಸ್ಥಗಿತಗೊಂಡಿರುವ ಸಣ್ಣ 
ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಬಗ್ಗನಡು, ಹಿರಿಯೂರು ತಾಲ್ಲೂಕು, ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959 ಕಲಂ 73(1) ಅನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹಿರಿಯೂರು ತಾಲ್ಲೂಕು, ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ 
ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ 
ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ಮತ್ತು 74ರ ನಿಯಮದ ಪ್ರಕಾರ 
ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾ೦ಕ:3103.2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:23/2010-11, ದಿನಾಂಕ:21.03.2011 
ವಿಷಯ: ಸ್ಥಗಿತಗೊಂಡಿರುವ ಶ್ರೀರಂಗನಾಥಸ್ವಾಮಿ ಕುರಿ ಉಣ್ಣೆ ಉತ್ಪಾದಕರ ಹಾಗೂ ಮಾರಾಟಗಾರರ ಸಹಕಾರ ಸಂಘ ನಿ, 
ಸಿದ್ದೇಶ್ವರನದುರ್ಗ, ಚಳ್ಳಕೆರೆ ತಾಲ್ಲೂಕು, ಇದನ್ನು 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 
ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: ಸನಿ:30: ಸಮಾಪನೆ: ಸಿಆರ್‌:22/0-11 
ದಿನಾ೦ಕ:10.11.2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ:12.11.2010. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪಕಾರ ಶ್ರೀರಂಗನಾಥಸ್ವಾಮಿ ಕುರಿ ಉಣ್ಣೆ ಉತ್ಪಾದಕರ ಹಾಗೂ ಮಾರಾಟಗಾರರ ಸಹಕಾರ ಸಂಘ ನಿ. ಸಿದ್ದೇಶ್ವರನದುರ್ಗ, ಚಳ್ಳಕೆರೆ ತಾಲ್ಲೂಕು, ಸಂಘದ 
ನೋಂದಣಿ ಸಂಖ್ಯೆ: ಸನಿ:30/ಆರ್‌ಜಿಎನ್‌/34975/2004-05, ದಿನಾ೦ಕ:27.12.2004 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ 
ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು 
ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ 
ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ ತಲುಪಿದ್ದು 
ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ 
ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ 
ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು 
ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 


೨೬೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಆದೇಶ 

ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ನಂ.ಸಿಓ:201: ಸಿಎಲ್‌ಎಂ:2008/ಬೆ೦ಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ಷರೀಫ್‌ ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. 
ಸ್ಥಗಿತಗೊಂಡಿರುವ ಶ್ರೀರಂಗನಾಥಸ್ವಾಮಿ ಕುರಿ ಉಣ್ಣೆ ಉತ್ಪಾದಕರ ಹಾಗೂ ಮಾರಾಟಗಾರರ ಸಹಕಾರ ಸಂಘ ನಿ. ಸಿದ್ದೇಶ್ವರನದುರ್ಗ, ಚಳ್ಳಕೆರೆ 
ತಾಲ್ಲೂಕು, ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73(1) ಅನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚಳ್ಳಕೆರೆ 
ತಾಲ್ಲೂಕು, ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ 
ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 

ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾ೦ಕ:21.03.2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌.510 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಹಾಗೂ ನಿ.441 ರನ್ವಯ ವಸೂಲಾಧಿಕಾರಿ , 
ರಡ್ಡಿ ಸಹಕಾರ ಬ್ಯಾಂಕ ನಿಯಮಿತ, ಬ್ಯಾಂಕ ರೋಡ , ಧಾರವಾಡ ಇವರ ನಡವಳಿಕೆಗಳು 
ಅ.ಬ. ಪ್ರಕರಣ ಸಂಖ್ಯೆ 2639 , 640 /08-09, ದಿನಾಂಕ :06-04-2011 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 101-ಬಿ ಮತ್ತು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ರ 

ನಿಯಮ 38 ಎ (5) ರ ಮೇರೆಗೆ ನೀಡಲಾದ , ಮಾರಾಟ ಮಾಡಲಾಗದ ಆಸ್ತಿಯ ವರ್ಗಾವಣೆ ಪ್ರಮಾಣ ಪತ್ರ 


ಡಿಕ್ರಿ ಹೋಲ್ಡರ್‌ ತೀರ್ಪು ಬಾಕಿದಾರರು 
1 ರಡ್ಡಿ ಸಹಕಾರ ಬ್ಯಾಂಕ ನಿಯಮಿತ, ಡೈರೆಕ್ಟರ್‌ - ಪೆ೦ಟಾ ಕ್ರಿಯೇಷನ್ಸ ಲಿ., 
ಬ್ಯಾಂಕ ರೋಡ , ಧಾರವಾಡ 1 ಶ್ರೀ ನಾಗೇಂದ್ರ ಬಾಳಪ್ಪ ಧರ್ಮೋಜಿ 
ವತಿಯಿಂದ ಪ್ರಧಾನ ವ್ಯವಸ್ಥಾಪಕರು 427-ಕೆ ಮಾರಿಹಾಳ, ಜಿ:ಬೆಳಗಾ೦ವ-591 167 


2) ಡಾ. ಸಂಜೀವ ರಾಮಲಿಂಗ ದಳವಾಯಿ 
ಚಾಟೆಬಿಲ್ಲಿಂಗ್‌,ಮಾರಿಹಾಳ,ಜಿ:ಬೆಳಗಾಂವ-591 167 

3) ಶೀ ಕಾಂತರಾಜ ತವನೆ, 
ನಂ. 16, 1ನೇಯ ಮಹಡಿ , 16ನೇಯ ಮೇನ್‌ , 
3ನೇಯ ಕ್ರಾಸ್‌, ಕೆ.ಎಸ್‌.ಆರ್‌.ಟಿ.ಸಿ. ಲೇಔಟ , 
ರಾಗಿಗುಡ್ಡಹಿ೦ದುಗಡೆ , 2ನೇಯ ಹಂತ , ಜೆ.ಪಿ.ನಗರ, 
ಬೆ೦ಗಳೂರು-560 078 

4) ಶ್ರೀಮತಿ ಎಂ. ಸುವರ್ಣಾ 
ಕೇ/ಅಫ್‌. ಶ್ರೀ ಎಲ್‌. ಮುರಳಿ 
ಮನೆ ನಂ.14, 2ನೇಯ ಕ್ರಾಸ್‌, 2ನೇಯ ಮಹಡಿ , 
ಈರಣಪಾಳ್ಯಾ, ಹೆಲ್ತ ಲೇಔಟ, 
ಬೆ೦ಗಳೂರು-560 091 

5) ಶ್ರೀ ಗಿರೀಶ ರಾಮನಗೌಡ ಪಾಟೀಲ 
ತಂದೆ ಶ್ರೀ ಆರ್‌. ಎಸ್‌. ಪಾಟೀಲ , 707/ , 
5ನೇಯ ಕ್ರಾಸ್‌, ಶ್ರೀನಗರ , ಎಂ.ಎಂ. ಎಕ್ಷಟೆನ್ನನ್‌, 
ಬೆಳಗಾಂವ 

6) ಶ್ರೀ ರಾಮನಗೌಡ ಎಸ್‌. ಪಾಟೀಲ 
701/, ಶ್ರೀನಗರ, ಬೆಳಗಾಂವ 

7) ಶ್ರೀ ಎಲ್‌. ಮುರಳಿ 
ಮನೆ ನಂ.14, 2ನೇಯ ಕ್ರಾಸ್‌, 2ನೇಯ ಮಹಡಿ , 
ಈರಣಪಾಳ್ಯಾ , ಹೆಲ್ತ ಲೇಔಟ , 
ಬೆ೦ಗಳೂರು - 560 091 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೮೫ 





8) ಶ್ರೀ ಕಿರಣ ತವನೆ , 
ಕೇ/ಆಪ್‌. ಶ್ರೀ ಕಾಂತರಾಜ ತವನೆ , 
ನಂ. 16, 1ನೇಯ ಮಹಡಿ , 16ನೇಯ ಮೇನ್‌ , 
3ನೇಯ ಕ್ರಾಸ್‌, ಕೆ.ಎಸ್‌.ಆರ್‌.ಟಿ.ಸಿ. ಲೇಔಟ , 
ರಾಗಿಗುಡ್ಡಹಿ೦ದುಗಡೆ , 2ನೇಯ ಹಂತ , ಜೆ.ಪಿ.ನಗರ, 
ಬೆಂಗಳೂರು - 560 078 
9) ಶ್ರೀ ರಾಮಲಿಂಗ ಪಿ. ದಳವಾಯಿ 
ಚಾಟೆ ಬಿಲ್ಲಿಂಗ್‌.ಮಾರಿಹಾಳ,ಜಿ:ಬೆಳಗಾಂವ-591 167 
ಪಧಾನ ವ್ಯವಸ್ಥಾಪಕರು , ರಡ್ಡಿ ಸಹಕಾರ ಬ್ಯಾಂಕ ನಿಯಮಿತ, ಧಾರವಾಡ ಇವರು ಮೇಲ್ಕಂಡ ತೀರ್ಪು ಬಾಕಿದಾರರ ವಿರುದ್ದ ಸಹಕಾರ 
ಸಂಘಗಳ ಸಂಯುಕ್ತ ನಿಬಂಧಕರು , ನಿ441 ದಾವಾ ಪಂಚಾಯತಿ, ಕರ್ನಾಟಕ ರಾಜ್ಯ, ಸಹಕಾರ ಪಟ್ಟಣ ಬ್ಯಾಂಕುಗಳ ಮಹಾಮಂಡಳ ನಿ, 
ಪ್ರಾಂತೀಯ ಕಚೇರಿ , ಹುಬ್ಬಳ್ಳಿ ಇವರ ನ್ಯಾಯಾಲಯದಲ್ಲಿ ಕ.ಸ.ಸ. ಕಾಯ್ದೆ 1959 ಕಲಂ 70 ರನ್ವಯ ಪಂಚಾಯತ ದಾವೆಯನ್ನು ಹೂಡಿ , ದಾವಾ 
ಸಂಖ್ಯೆ ಜೆಆರ್‌ಡಿ/ಯುಬಿಎಫ್‌/ 5127, 5128/2008-09 ರಲ್ಲಿ ದಿನಾಂಕ:02-03-2009 ರಂದು ತೀರ್ಪು ಪಡೆದು , ಸಾಲ ವಸೂಲಾತಿಗಾಗಿ ಈ 
ಕಚೇರಿಯಲ್ಲಿ ಅಮಲ್ಜಾರಿ ಪ್ರಕರಣಗಳನ್ನು ದಾಖಲಿಸಿರುತ್ತಾರೆ. 
ತೀರ್ಪು ಬಾಕಿದಾರರಿಂದ ಡಿಕ್ರಿದಾರ ಬ್ಯಾಂಕಿಗೆ ಬರಬೇಕಾದ ಬಾಕಿ ರೂ.62,39,583/- ತದನಂತರದ ಅವಧಿಗೆ ಬಡ್ಡಿ + ಸುಸ್ತಿ ಬಡ್ಡಿ ಹಾಗೂ 
ಇತರೆ ಖರ್ಚುಗಳ ವಸೂಲಾತಿಗಾಗಿ, 3ನೇಯ ಹಾಗೂ 8ನೇಯ ತೀರ್ಪು ಸಾಲಗಾರರಿಗೆ ಸೇರಿದ ಈ ಕೆಳಗೆ ನಮೂದಿಸಿರುವ ಸ್ಥಿರಾಸ್ತಿಗಳನ್ನು 
ದಿನಾ೦ಕ:21-05-2009, 17-09-2009, 06-07-2010, 25-08-2010 ರಂದು ಬಹಿರಂಗ ಹರಾಜು ಮೂಲಕ ಮಾರಾಟ ಮಾಡಲು 
ನಿಗದಿಪಡಿಸಲಾಗಿತ್ತು. ಈ ಆಸ್ತಿಗಳನ್ನು ಬಹಿರಂಗ ಹರಾಜಿನಲ್ಲಿ ಖರೀದಿಸುವವರು ಇಲ್ಲದ ಪ್ರಯುಕ್ತ ಡಿಕ್ರಿದಾರ ಬ್ಯಾಂಕಿನ ಹೆಸರಿಗೆ ವರ್ಗಾವಣೆ 
ಮಾಡಬಹುದೆಂದು ಮಾರಾಟಾಧಿಕಾರಿಯವರು ದಿನಾ೦ಕ:31-08-2010 ರಂದು ಪತ್ರದ ಮೂಲಕ ಪ್ರಸ್ತಾವನೆ ಸಲ್ಲಿಸಿದ್ದು, ತದನಂತರ ಡಿಕ್ರಿದಾರ ಬ್ಯಾಂಕಿನ 
ಪ್ರಧಾನ ವ್ಯವಸ್ಥಾಪಕರು ದಿನಾಂಕ :11-10-2010 ರ ಪತ್ರದ ಮೂಲಕ 3ನೇಯ ಹಾಗೂ 8ನೇಯ ತೀರ್ಪು ಸಾಲಗಾರರ ಆಸ್ತಿಯನ್ನು ಡಿಕ್ರಿದಾರ 
ಬ್ಯಾಂಕಿಗೆ ವರ್ಗಾವಣೆ ಮಾಡಿಕೊಡಬೇಕೆಂದು ವಿನಂತಿಸಿಕೊಂಡಿರುತ್ತಾರೆ. ಇದರೊಂದಿಗೆ ಬ್ಯಾಂಕಿನ ಆಡಳಿತ ಮಂಡಳಿ ಸಭೆ ದಿನಾಂಕ:05-09-2010 ರ 
ನಡವಳಿಕೆಗಳ ಪ್ರತಿಯನ್ನು ಸಲ್ಲಿಸಿದ್ದಾರೆ. 
ಬ್ಯಾಂಕಿನ ಮಾರಾಟಾಧಿಕಾರಿಯವರು ಹಾಗೂ ಡಿಕ್ರಿದಾರ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರು ಸಲ್ಲಿಸಿದ ಅರ್ಜಿಗಳನ್ನು ಪುರಸ್ಕರಿಸಿ 3ನೇಯ 
ಹಾಗೂ 8ನೇಯ ತೀರ್ಪು ಸಾಲಗಾರರಿಗೆ ಈ ಕಚೇರಿಯ ಸಮ ಕ್ರಮಾಂಕದ ದಿನಾಂಕ:18-10-2010 ರ ನೋಟೀಸು ನೀಡಿ, ಡಿಕ್ರಿದಾರ ಬ್ಯಾಂಕಿಗೆ 
ಪಾವತಿಸಲು ಬಾಕಿ ಇರುವ ಸಾಲದ ಮೊತ್ತವನ್ನು ಸದರ ನೋಟೀಸು ಮುಟ್ಟದ 1 ತಿಂಗಳೊಳಗಾಗಿ ಸಂದಾಯ ಮಾಡತಕ್ಕದೆಂದು ಅಥವಾ ಸಾಲದ ಬಾಕಿ 
ಹಣವನ್ನು ವಸೂಲಾಧಿಕಾರಿಯವರ ಕಚೇರಿಯಲ್ಲಿ ಠೇವಣಿ ಮಾಡತಕ್ಕದೆಂದು ತಿಳಿಸಲಾಗಿದ್ದು , ತಪ್ಪಿದಲ್ಲಿ ಡಿಕ್ರಿ ಮತ್ತು ಆಮಲ್ಲಾರಿ ಹುಕುಂ ಹೊಂದಿರುವ 
ರಡ್ಡಿ ಸಹಕಾರ ಬ್ಯಾಂಕ ನಿಯಮಿತ, ಧಾರವಾಢ ಇವರಿಗೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 101- ಬಿ ರನ್ವಯ ಮಾರಾಟ 
ಮಾಡಲಾಗದ ಆಸ್ತಿಗಳನ್ನು ಬ್ಯಾಂಕಿಗೆ ವರ್ಗಾವಣೆ ಮಾಡಲಾಗುವದೆಂದು ನೋಟೀಸನ್ನು ನೊಂದಣಿ ಆಂಚೆ ಮೂಲಕ ಕಳಿಸಲಾಗಿತ್ತು. ಈ 
ನೋಟೀಸುಗಳು “11010181೧66” , ಎ೦ಬ ಅಂಚೆ ಶರಾದೊಂದಿಗೆ ಮರಳಿ ಬಂದಿರುವುದರಿಂದ ಸದರ ನೋಟೀಸುಗಳು ಅವರಿಗೆ ಜಾರಿಯಾಗಿವೆ ಎಂದು 
ನಿರ್ಣಯಿಸಿದೆ. ಇದರಿಂದಾಗಿ ತೀರ್ಪು ಸಾಲಗಾರರು ಡಿಕ್ರಿದಾರ ಬ್ಯಾಂಕಿನ ಸಾಲ ಮರುಪಾವತಿ ಮಾಡಲು ವಿಫಲರಾಗಿರುತ್ತಾರೆ. 
ನೋಟೀಸಿನ ಪ್ರಕಾರ ಸಾಲದ ಬಾಕಿ ಪೂರ್ಣ ಮೊತ್ತವನ್ನು ಡಿಕ್ರಿದಾರ ಬ್ಯಾಂಕಿಗೆ ಸಂದಾಯ ಮಾಡಲು ಅಥವಾ ವಸೂಲಾಧಿಕಾರಿಯವರ 
ಕಚೇರಿಯಲ್ಲಿ ಠೇವಣಿ ಮಾಡಲು ವಿಫಲರಾದ ಪ್ರಯುಕ್ತ , ಡಿಕ್ರಿದಾರ ಬ್ಯಾಂಕಿಗೆ ಆದಾರವಾಗಿರುವ ಶೆಡ್ಯೂಲ್‌ ನಲ್ಲಿ ಕಾಣಿಸಿರುವ , ತೀರ್ಪುಬಾಕಿದಾರರ 
ಸ್ಥಿರಾಸ್ತಿಗಳನ್ನು ಡಿಕ್ರಿ ಹೋಲ್ಡರ್‌ ರಡ್ಡಿ ಸಹಕಾರ ಬ್ಯಾಂಕ ನಿಯಮಿತ, ಧಾರವಾಡ ಇವರ ಹೆಸರಿಗೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ 
ಕಲಂ 101-ಬಿ ಮತ್ತು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ರ ನಿಯಮ 38 ಎ (5) ರಪ್ರಕಾರ ವರ್ಗಾವಣೆ ಮಾಡಲು ಈ ಮೂಲಕ 
ಆದೇಶಿಸಲಾಗಿದೆ. ಹಾಗೂ ನಿಯಮ 38 ಎ(5) ರ ಅಡಿಯಲ್ಲಿ ನಮೂನೆ 8 ರಲ್ಲಿ ಕಲಂ 101 ಬಿ ಪ್ರಕರಣದ ಮೇರೆಗೆ ಸ್ಥಿರಾಸ್ತಿಗಳನ್ನು ಖರೀದಿಸಲು 
ಖರೀದಿದಾರರು ಇಲ್ಲದೇ ಇರುವುದರಿಂದ ಮಾರಾಟ ಮಾಡಲಾಗದ ಆಸ್ತಿಯ ವರ್ಗಾವಣೆ ಪ್ರಮಾಣ ಪತ್ರವನ್ನು ನೀಡಲಾಗಿದೆ. 
- : ನಮೂನೆ 8: - 
ಕಲಂ 101 ಬಿ ಮೇರೆಗೆ ಸ್ವತ್ತು ವರ್ಗಾವಣೆ ಪ್ರಮಾಣ ಪತ್ರ 
ಅ.ಬ. ಪ್ರಕರಣ ಸಂಖ್ಯೆ 2639 , 640 /08-09, ದಿನಾಂಕ : 06-04-2011 
ಸುರೇಶ ಗಂಗಾಧರರಾವ ಜೋಶಿ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಹಾಗೂ ನಿ.441 ರನ್ವಯ ವಸೂಲಾಧಿಕಾರಿ, ರಡ್ಡಿ ಸಹಕಾರ 
ಬ್ಯಾಂಕ ನಿಯಮಿತ, ಧಾರವಾಡ ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 101-ಬಿ ಮತ್ತು ಕರ್ನಾಟಕ ಸಹಕಾರ ಸಂಘಗಳ 
ನಿಯಮಗಳು 1960 ರ ನಿಯಮ 38 ಎ (5) ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ವ್ಯಾಜ್ಯ ಸಂಖ್ಯೆ ಜೆಆರ್‌ಡಿ /ಯುಬಿಎಫ್‌/ 5127, 
5128/2008-09 ರಲ್ಲಿ ದಿನಾ೦ಕ:02-03-2009 ರಂದು ತೀರ್ಪು ಪಡೆದು ಅನಂತರ ಅಮಲ್ಜಾರಿ ಪ್ರಕರಣ ಸಂಖ್ಯೆ639 » 640 /08-09 , ದಿನಾಂಕ: 
17-03-2009 ರ ಅಡಿಯಲ್ಲಿ ತೀರ್ಪು ಬಾಕಿದಾರರಾದ ಶ್ರೀ ಕಾ೦ತರಾಜ ತವನೆ ಹಾಗೂ ಶ್ರೀ ಕಿರಣ ತವನೆ ಇವರಿಗೆ ಸೇರಿದ ಹಾಗೂ ಡಿಕ್ರಿದಾರ 


೨೬೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಬ್ಯಾಂಕಿಗೆ ಆಧಾರವಾಗಿರುವ ಈ ಕೆಳಗೆ ವಿವರಿಸಿದ ಶೆಡ್ಯೂಲ ಸ್ಥಿರಾಸ್ತಿಗಳನ್ನು ಬಹಿರಂಗ ಹರಾಜಿನಲ್ಲಿ ಖರೀದಿಸುವವರು ಇಲ್ಲದೇ ಮಾರಾಟವಾಗದೇ 
ಇರುವ ಕಾರಣ , ರಡ್ಡಿ ಸಹಕಾರ ಬ್ಯಾಂಕ ನಿಯಮಿತ, ಧಾರವಾಡ ಈ ಬ್ಯಾಂಕಿಗೆ ಈ ಕೆಳಗೆ ನಮೂದಿಸಿದ ಶರತ್ತುಗಳು ಮತ್ತು ನಿಯಮಗಳಿಗೆ ಒಳಪಟ್ಟು 
ವರ್ಗಾವಣೆ ಮಾಡಲಾಗಿದೆ. 

ವರ್ಗಾವಣೆ ಮಾಡಲಾಗಿರುವ ಸ್ಥಿರ ಸ್ವತ್ತುಗಳ ವಿವರ 
































ಜಿಲ್ಲೆ ತಾಲೂಕ ಹೋಬಳಿ/ ಗ್ರಾಮ ರಿ.ಸರ್ವೆ ಕ್ಷೇತ್ರ ಆಕಾರ | ಸ್ಥಿರಾಸ್ತಿಯ ಮಾಲಿಕರ ಹೆಸರು 
ನಂಬರ ಎ -ಗುಂ. 
ಚಿತ್ರದುರ್ಗ ಹೊಳಲ್ಕೆರೆ ರಾಮಗಿರಿ/ದೊಗ್ಗನಾಳು | 95/2 02- 01 6-4] 1 ಟಿ. ಕಾಂತರಾಜ ಬಿನ್‌ ಟಿ. ಬೈರಪ್ಪ 
ಚಿತ್ರದುರ್ಗ ಹೊಳಲ್ಕೆರೆ ರಾಮಗಿರಿ/ದುಮ್ಮಿ 2/5 02- 26 0-52 1 ಟಿ. ಕಾಂತರಾಜ ಬಿನ್‌ ಟಿ. ಬೈರಪ್ಪ 
2) ಟಿ ಕಿರಣ ಬಿನ್‌ ಟಿ. ಬೈರಪ್ಪ 








: ಆಸ್ತಿ ವರ್ಗಾವಣೆಯ ಶರತ್ತುಗಳು : 

1) ತೀರ್ಪು ಬಾಕಿದಾರರು ಡಿಕ್ರಿದಾರ ಬ್ಯಾಂಕಿಗೆ ಸಂದಾಯ ಮಾಡಬೇಕಾದ ಸಾಲದ ಬಾಕಿ ಆಸಲು , ಬಡ್ಡಿ, ಸುಸ್ತಿ ಬಡ್ಡಿ ಮತ್ತು ಇತರೆ ಖರ್ಚುಗಳನ್ನು 
ಪೂರ್ಣವಾಗಿ ಬ್ಯಾಂಕಿಗೆ ಪಾವತಿಸಿದಲ್ಲಿ , ಬ್ಯಾಂಕು ತನಗೆ ಈ ಮೂಲಕವಾಗಿ ವರ್ಗಾವಣೆ ಮಾಡಲಾದ ಮೇಲ್ಕಂಡ ಸ್ಥಿರಾಸ್ತಿಗಳನ್ನು ತೀರ್ಪು 
ಬಾಕಿದಾರನಿಗೆ ಬಿಟ್ಟು ಕೊಡತಕ್ಕದ್ದು. 

2) ಉಪನೊಂದಣಾಧಿಕಾರಿ , ಹೊಳಲ್ಕೆರೆ ಇವರು ದಿನಾ೦ಕ : 02-05-2009 ರಂದು ನೀಡಿದ ಮೌಲ್ಯಮಾಪನ ವಿವರಗಳ ಆಧಾರದ ಮೇಲೆ ದುಮ್ಮಿ 
ಗ್ರಾಮದ 2ಎ-29ಗುಂ. ಇದರ ಮೌಲ್ಯ ಮಾಪನವನ್ನು ಪ್ರತಿ ಎಕರೆಗೆ ರೂ.1,56,000/- ದಂತೆ ರೂ.4.25,100/-, ದೊಗ್ಗನಾಳು ಗ್ರಾಮದ 
2ಎ-01ಗುಂ. ಇದರ ಮೌಲ್ಯ ಮಾಪನವನ್ನು ಪ್ರತಿ ಎಕರೆಗೆ ರೂ.42,000/- ದಂತೆ ರೂ.85,050/- , ಒಟ್ಟು ರೂ.5,10,150/- ಮೊತ್ತಕ್ಕೆ ನಿಗದಿ 
ಪಡಿಸಲಾಗಿದೆ. ತೀರ್ಪು ಬಾಕಿದಾರನಿಂದ ಬ್ಯಾಂಕಿಗೆ ದಿನಾಂಕ :18-10-2010 ರಂದು ಡಿಕ್ರಿದಾರ ಬ್ಯಾಂಕಿಗೆ ಬರಬೇಕಾದ ಸಾಲದ ಬಾಕಿ 
ರೂ.62,39,583/- ರ ಪೈಕಿ ಮೇಲ್ಕಂಡ ಸ್ಥಿರಾಸ್ತಿಗಳ ಮೌಲ್ಯವನ್ನು ರೂ.5,10,150/- ಗಳಿಗೆ ಈ ಸ್ವತ್ತುಗಳನ್ನು ಬ್ಯಾಂಕಿಗೆ ವರ್ಗಾಯಿಸಲಾಗಿದೆ. 
ಹಾಗೂ ತೀರ್ಪು ಬಾಕಿದಾರರಿಂದ ಬರಬೇಕಾದ ಭಾಗಶ: ಮೊತ್ತಕ್ಕೆ ಈ ಸ್ವತ್ತುಗಳನ್ನು ಡಿಕ್ರಿದಾರ ಬ್ಯಾಂಕಿಗೆ ವರ್ಗಾಯಿಸಲಾಗಿದೆ. 

3) ವರ್ಗಾಯಿಸಲಾದ ಆಸ್ತಿ ನಿರ್ವಹಣೆ ಮತ್ತು ಮರು ಮಾರಾಟದ ಸಂಬಂಧ , ಬ್ಯಾಂಕು ಸಹಕಾರ ಸಂಘಗಳ ನಿಯಮ 38 ಎ ರ ಅಡಿಯಲ್ಲಿನ 
ವಿಧಿವಿಧಾನಗಳನ್ನು ಪಾಲಿಸತಕ್ಕದ್ದು . 

4) ಮ್ಯಾನೇಜರ್‌, ಮಲ್ಲಾಡಿಹಳ್ಳಿ, ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ ನಿಯಮಿತ, ದೊಗ್ಗನಾಳು ಇವರು ದಿನಾಂಕ:21-05-2009 ರಂದು 
ಮೇಲ್ಕಂಡ ಸ್ಥಿರಾಸ್ತಿಗಳ ಮೇಲೆ ಯಾವುದೇ ಸಾಲ ಇರುವುದಿಲ್ಲ ಎಂದು ಪ್ರಮಾಣ ಪತ್ರ ನೀಡಿರುತ್ತಾರೆ. 

5) ವರ್ಗಾವಣೆಯಾದ ಆಸ್ತಿಗಳನ್ನು ಬ್ಯಾಂಕು ಮಾರಾಟ ಮಾಡುವ ಪೂರ್ವದಲ್ಲಿ ಈ ಕಚೇರಿಯ ಅನುಮತಿ ಪಡೆಯತಕ್ಕದ್ದು. 

6) ತೀರ್ಪು ಬಾಕಿದಾರರು ಸ್ಥಿರಾಸ್ತಿಗಳ ಕಬ್ದಾವನ್ನು ಕೂಡಲೇ ಜಾರಿಗೆ ಬರುವಂತೆ ಡಿಕ್ರಿದಾರ ಬ್ಯಾಂಕಿಗೆ ವಹಿಸಿ ಕೊಡತಕ್ಕದ್ದು. 

7) ಈ ಆದೇಶವನ್ನು ಮತ್ತು ಪ್ರಮಾಣ ಪತ್ರವನ್ನು ನನ್ನ ಸಹಿ ಹಾಗೂ ಈ ಕಚೇರಿಯ ಮುದ್ರೆಯೊಂದಿಗೆ ದಿನಾಂಕ : 06-04-2011 ರಂದು 

ಹೊರಡಿಸಲಾಗಿದೆ. 


ಸ್ಥಳ : ಧಾರವಾಡ ಎಸ್‌.ಜಿ. ಜೋಶಿ 
ದಿನಾ೦ಕ:06-04-2011 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ಪಿ.ಆರ್‌.445 ಹಾಗೂ ನಿ.441 ರನ್ವಯ ವಸೂಲಾಧಿಕಾರಿ. 


ಅಧೀಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಬಿಜಾಪೂರ ಜಿಲ್ಲೆ, ಬಿಜಾಪೂರ ರವರ ನ್ಯಾಯಾಲಯದಲ್ಲಿ 
ಉಪಸ್ಥಿತರು: - ಎಸ್‌.ಎಂ.ಯಮಕನಮರಡ್ರಿ 
ಪ್ರಾಧೀಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, ಬಿಜಾಪೂರ ಜಿಲ್ಲೆ, ಬಿಜಾಪೂರ. 
ದಿನಾಂಕ : 02 ನೇ ಏಪ್ರಿಲ್‌-2011 
ಜಿಲ್ಲಾ ಅಪರಾಧ ಸಂಖ್ಯೆ:80/2009-10. 
ಅಬಕಾರಿ ಗುನ್ನೆ ನಂ: 04/2009-10. ದಿ: 25-09-2009 
ಪಿರ್ಯಾಧಿದಾರರು ತ 
ಕರ್ನಾಟಕ ಸರ್ಕಾರ ಇವರ ಪರವಾಗಿ 
ಅಬಕಾರಿ ಉಪ ನಿರೀಕ್ಷಕರು ಸಿಂದಗಿ ವಲಯ 
(ಸಹಾಯಕ ಅಭಿಯೋಜಕ ನಿರ್ದೇಶಕರು ವಿಜಾಪೂರ) 
ವಿರುದ್ಧ 2 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೮೭ 





ಆರೋಪಿತರು : 
ಶಿವಪುತ್ರಪ್ಪ ದುಂಡಪ್ಪ ವಾಲಿಕಾರ 
(ಇವರ ಪರ ವಕೀಲರಾದ ಶ್ರೀ.ಎಸ್‌.ಜಿ.ಯಳವಂತಗಿ) 
(1) ಅಪರಾಧ ಘಟಿಸಿದ ದಿನಾಂಕ :- 25-09-2009 
(2) ವರದಿ ಮಾಡಿದ ದಿನಾಂಕ :- 25-09-2009 


(3) ಆರೋಪಿತನನ್ನು ಔಪಚಾರಿಕ ದಸ್ತಗಿರಿ ಮಾಡಿದ ದಿನಾಂಕ:- 21-10-2009. 
(4) ಮಾನ್ಯ ಸತ್ರ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ದಿನಾಂಕ:- 21-10-2009. 


(5) ಪಿರ್ಯಾಧಿದಾರರ ಹೆಸರು ಸುಭಾಷಸಿಂಗ ಅಬಕಾರಿ ಉಪ 
ನಿರೀಕ್ಷಕರು ಸಿಂದಗಿ ವಲಯ 

(6) ಪ್ರಕರಣದ ವಿಚಾರಣೆ ದಿನಾಂಕ :- 29-06-2010. 

(7) ಪ್ರಕರಣದ ವಿಚಾರಣೆ ಮುಕ್ತಾಯ ದಿನಾಂಕ :- 19-11-2010. 


(8) ಅಬಕಾರಿ ಕಾಯ್ದೆ 32, 38(ಎ) ಅಡಿಯಲ್ಲಿ ಅಪರಾಧ. 

ಪ್ರಕರಣದ ಸಂಕ್ಷಿಪ್ತ ಸಾರಾಂಶ ಏನೆಂದರೆ, :- 

1) ಅಬಕಾರಿ ಉಪ ನಿರೀಕ್ಷಕರು ಸಿಂದಗಿ ವಲಯ ಸಿಂದಗಿ ಇವರು ಆರೋಪಿತನು ದ್ವಿಚಕ್ರ ವಾಹನ ನಂ:ಕೆಎ-32-ಎಸ್‌-5283 ರ ಮೇಲೆ 
ಅಕ್ರಮವಾಗಿ ಎರಡು ಕೈಚೀಲಗಳಲ್ಲಿ 180 ಎಂಎಲ್‌ದ ಎ-1 ನ್ಹಿಸ್ಕಿಯ ಲೇಬಲ್‌ ಅಂಟಿಸಿದ ಮದ್ಯ ತುಂಬಿದ 24 ಬಾಟಲಿಗಳು, ಓರಿಜಿನಲ್‌ ವಿಸ್ಕಿಯ 
ಲೇಬಲ್‌ ಅಂಟಿಸಿದ 24 ಮದ್ಯ ತುಂಬಿದ ಬಾಟಲಿಗಳು ಒಟ್ಟು 48 ಬಾಟಲಿಗಳನ್ನು ಸ್ವಾಧೀನ ಹೊಂದಿ, ಅದಕ್ಕೆ ಯಾವುದೇ ಪರವಾನಿಗೆ ಇಲ್ಲದೇ 
ಸಾಗಾಣಿಕೆ ಮಾಡಲು ಪ್ರಯತ್ನಿಸಿದ ಮೇರೆಗೆ ಎರಡು ಕೈಚೀಲಗಳಲ್ಲಿ ಇರುವ ಎ-1 ನ್ಹಿಸ್ಕಿಯ ಲೇಬಲ್‌ ಅಂಟಿಸಿದ ಮದ್ಯ ತುಂಬಿದ 24 ಬಾಟಲಿಗಳು, 
ಓರಿಜಿನಲ್‌ ವಿಸ್ಕಿಯ ಲೇಬಲ್‌ ಅಂಟಿಸಿದ 24 ಮದ್ಯ ತುಂಬಿದ ಬಾಟಲಿಗಳನ್ನು ಮತ್ತು ದ್ವಿಚಕ್ರ ವಾಹನ ನಂ:ಕೆಎ-32-ಎಸ್‌-5283ನ್ನು ಜಪ್ತು 
ಮಾಡಿಕೊಂಡು, ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 32, 38(ಎ) ರೀತ್ಯಾ ಅಪರಾಧ ಮಾಡಿರುವುದಾಗಿ ಅಭಿಯೋಜಕ ಪ್ರಕರಣವನ್ನು 
ದಾಖಲಿಸಿಕೊಂಡಿರುತ್ತಾರೆ. 

2) ಅಬಕಾರಿ ಉಪ ನಿರೀಕ್ಷಕರು ಸಿಂದಗಿ ವಲಯ ಇವರು ಸದರಿ ಪ್ರಕರಣದಲ್ಲಿ ಜಪ್ತಾದ ವಸ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು ವಿಲೇವಾರಿ ಮಾಡುವದಕ್ಕಾಗಿ ಅಭಿಯೋಜಕ ದಾಖಲೆಗಳನ್ನು ಒದಗಿಸಿ, ಈ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿರುತ್ತಾರೆ. ಸದರಿ ವರದಿಯನ್ನು 
ಪರಿಶೀಲಿಸಲಾಗಿ, ರಾಸಾಯನಿಕ ತಜ್ಞರ ವರದಿಯ ಪ್ರತಿ ಹಾಗೂ ಉಳಿದ ದಾಖಲಾತಿಗಳನ್ನು ಸಲ್ಲಿಸಿದ್ದು, ಶ್ಯಾಂಪಲ್‌ದಲ್ಲಿ ಮದ್ಯಸಾರದ ಅಂಶ ಕಂಡು 
ಬಂದಿರುತ್ತೆಂದು ರಸಾಯನಿಕ ತಜ್ಞರ ವರದಿ ಸಂ:ಸಿಸಿಎಲ್‌-6090/2009 ದಿನಾಂಕ : 30-11-2009 ರಲ್ಲಿ ಅಭಿಪ್ರಾಯಪಟ್ಟರುತ್ತಾರೆ. ಮತ್ತು ಪ್ರಾದೇಶಿಕ 
ಸಾರಿಗೆ ಅಧಿಕಾರಿಗಳು ಗುಲಬರ್ಗಾ ಇವರ ವರದಿಯಲ್ಲಿ ಜಪ್ತಾದ ದ್ವಿಚಕ್ರ ವಾಹನ ನಂ:ಕೆಎ-32-ಎಸ್‌-5283ವು ಶಿವಪುತ್ರ ದುಂಡಪ್ಪ ವಾಲಿಕಾರ 
ಸಾ]ಹಾವಳಗಿ, ತಾ]ಅಫಜಲ್‌ಪೂರ ಜಿ;ಗುಲಬರ್ಗಾ ಇವರು ನೋಂದಾಯಿತ ವಾಹನ ಮಾಲಿಕರು ಇರುವುದಾಗಿ ತಿಳಿಸಿರುತ್ತಾರೆ. 

3) ಜಪ್ತಾದ ವಾಹನದಲ್ಲಿ ಅಕ್ರಮವಾಗಿ ಮದ್ಯ ಸಾಗಾಣಿಕೆ ಮಾಡಿರುವುದಿಲ್ಲಾವೆಂದು ನಿರೂಪಿಸಲು ಸದರಿ ವಾಹನದ ನೋಂದಾಯಿತ 
ಮಾಲಿಕರಾದ ಶಿವಪುತ್ರ ದುಂಡಪ್ಪ ವಾಲಿಕಾರ ಸಾ]ಹಾವಳಗಿ, ತಾ;ಅಫಜಲ್‌ಪೂರ ಜಿ;ಗುಲಬರ್ಗಾ ಇವರಿಗೆ ದಿನಾಂಕ : 09-12-2009 ರಂದು ಈ 
ಪ್ರಾಧೀಕಾರದಿ೦ದ ವಾಹನ ಮಾಲಿಕರಿಗೆ ಕರ್ನಾಟಕ ರಾಜ್ಯ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಬಿ) ಕೆಳಗಡೆ ಕಾರಣ ಕೇಳುವ ನೋಟಿಸನ್ನು 
ಹೊರಡಿಸಲಾಗಿರುತ್ತದೆ. ಸದರಿ ಕಾರಣ ಕೇಳುವ ನೋಟಿಸನ್ನು ದಿನಾಂಕ : 14-12-2009 ರಂದು ಪಡೆದುಕೊಂಡಿರುತ್ತಾರೆ. ಈ ನೋಟಿಸು ತಲುಪಿದರು 
ವಾಹನ ಮಾಲೀಕರಾಗಲೀ ಅಥವಾ ಅವರು ಅಧಿಕಾರ ನೀಡಿದ ಯಾವುದೇ ವ್ಯಕ್ತಿಯಾಗಲೀ ಈ ನ್ಯಾಯಾಲಯಕ್ಕೆ ಹಾಜರಾಗಿ ಯಾವುದೇ ತರಹದ 
ವಿವರಣೆಯಾಗಲೀ ಅಥವಾ ಸಾಕ್ಷಿಗಳಾಗಲೀ ಸಲ್ಲಿಸಿರುವುದಿಲ್ಲಾ. ಇದರಿಂದ ವಾಹನ ಮಾಲೀಕರ ಈ ಪ್ರಾಧೀಕಾರದಿಂದ ವಿಚಾರಣೆ ನಡೆಸುವುದು 
ಇಚ್ಛಿವಿಲ್ಲವೆಂದು ಪರಿಗಣಿಸಿ, ಈ ಕೃತ್ಯವು ವಾಹನ ಮಾಲಿಕರ ತಿಳುವಳಿಕೆಯಿ೦ದಲೇ ನಡೆದಿರುವುದಕ್ಕೆ ಪುಷ್ಠಿ ನೀಡುತ್ತದೆ. ದ್ವಿಚಕ್ರ ವಾಹನ ನಂ:ಕೆಎ-32- 
ಎಸ್‌-5283ನ್ನು ದಿನಾಂಕ : 25-09-2009 ರಂದು ಜಪ್ಪಾಗಿದ್ದು, 04 ತಿಂಗಳು ಕಳೆದರೂ ಈ ಪ್ರಾಧಿಕಾರ ಮುಂದೆ ವಾಹನ ಮಾಲಿಕರಾಗಲಿ ಅಥವಾ 
ಅವರು ಅಧಿಕಾರ ನೀಡಿದ ಯಾವದೇ ವ್ಯಕ್ತಿಯಾಗಲಿ ಜಪ್ತಾದ ವಾಹನವು ತನ್ನದೆಂದು ಯಾರು ಮುಂದೆ ಬಂದು ಮಾಲಿಕತ್ವ ಹಕ್ಕನ್ನು ಸ್ಥಾಪಿಸಿರುವುದಿಲ್ಲಾ. 
ತನಿಖಾಧಿಕಾರಿಗಳ ಕೋರಿಕೆಯಂತೆ ಸದರಿ ಜಪ್ತಾದ ವಾಹನವನ್ನು ಕಛೇರಿಯಲ್ಲಿ ನಿಲ್ಲಿಸಲಾಗಿದ್ದು, ಹವಾಮಾನದ ವೈಪರೀತ್ಯದಿಂದ ತನ್ನ ಮೌಲ್ಯ 
ಕಳೆದುಕೊಳ್ಳವ ಸಾಧ್ಯತೆ ಇರುವದರಿಂದ ಹಾಗೂ ಸರ್ಕಾರದ ಆದಾಯದ ಹಿತದೃಷ್ಟಿಯಿಂದ ಈ ಪ್ರಾಧೀಕಾರವು ದಿನಾಂಕ : 31-12-2009 ರಂದು 
ಪ್ರಕರಣದಲ್ಲಿ ಜಪ್ತಾದ ವಾಹನ ನಂ:ಕೆಎ-32-ಎಸ್‌-5283ನ್ನು ಮತ್ತು ಮದ್ಯ ತುಂಬಿದ ಬಾಟಲಿಗಳನ್ನು ಕರ್ನಾಟಕ ಅಬಕಾರಿ ಕಾಯ್ದೆ 43 (ಸಿ) ಕೆಳಗಡೆ 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಲಾಗಿರುತ್ತದೆ. 

4) ಮಾನ್ಯ ಜಿಲ್ಲಾ ಸತ್ರ ನ್ಯಾಯಾಲಯ ಸದರಿ ಪ್ರಕರಣವನ್ನು ವಿಚಾರಣೆ ಕೈಗೆತ್ತಿಕೊಂಡು, ಈ ಪ್ರಾಧೀಕಾರದಿಂದ ದಿನಾಂಕ : 09-12-2010 
ರಂದು ನೀಡಿದ ಕಾರಣ ಕೇಳುವ ನೋಟಿಸು ಮತ್ತು ದಿನಾಂಕ : 31-12-2010 ರಂದು ಹೊರಡಿಸಿ ಮುಟ್ಟುಗೋಲು ಆದೇಶವನ್ನು ಮೊಟಕುಗೊಳಿಸಿ, 
ಮೇಲ್ಮನವಿದಾರರಿಗೆ ಸೂಕ್ತ ಅವಕಾಶವನ್ನು ನಿಡಿ, ಪ್ರಕರಣವನ್ನು ಮರು ಪರಿಶೀಲನೆ ನಡೆಸಿ, ನಿಯಮಗಳನುಸಾರ ವಿಲೇವಾರಿ ಆದೇಶ ನೀಡಲು ಸೂಚಿಸಿ, 
ಮೇಲ್ಮನವಿಧಾರರು ದಿನಾಂಕ : 15-03-2003 ರೊಳಗಾಗಿ ಪ್ರಾಧೀಕಾರದ ಮುಂದೆ ಹಾಜರಾಗುವಂತೆ ಆದೇಶ ಹೊರಡಿಸಿರುತ್ತದೆ. 


೨೬೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





5) ಮೇಲ್ಮನವಿದಾರರಾದ ಈ ಪ್ರಾಧಿಕಾರಕ್ಕೆ ಹಾಜರಾಗಿ ನ್ಯಾಯಾಲಯದ ಆದೇಶ ಪ್ರತಿಯನ್ನು ಸಲ್ಲಿಸಿ, ವಾಹನವನ್ನು ತಾತ್ಕಾಲಿಕವಾಗಿ 
ಬಿಡುಗಡೆ ಮಾಡಲು ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. ಅದರಂತೆ ಈ ಪ್ರಾಧೀಕಾರವು ಮಾನ್ಯ ಸತ್ರ ನ್ಯಾಯಾಲಯದ ಆದೇಶದಂತೆ ಸದರಿ ಪ್ರಕರಣವನ್ನು 
ಮರು ವಿಚಾರಣೆಗೆ ನಿಗಧಿ ಪಡಿಸಲಾಯಿತು. 

6) ಅಭಿಯೋಜಕರು ತಮ್ಮ ಕೇಸನ್ನು ರುಜುವಾತು ಪಡಿಸಲು ಪ್ರಾಸಾ-। ಮತ್ತು 2 ಸಾಕ್ಷಿಗಳನ್ನು ವಿಚಾರಣೆ ಮಾಡಿದ್ದು, ನಿಶಾನೆ-ಪಿ-1 ರಿಂದಾ 
5, ನಿಶಾನೆ-1(ಎ), ನಿಶಾನೆ-1(ಬಿ),ನಿಶಾನೆ-2(ಎ), ನಿಶಾನೆ-3(ಎ), ಎ೦ ಓ-1| ಮತ್ತು 2 ಸಾಂಕೇತಿಕವಾಗಿ ಗುರುತಿಸಲಾಗಿದೆ. 

7) ಅಭಿಯೋಜಕ ಕೇಸಿನ ಸಾಕ್ಷಿಗಳ ವಿಚಾರಣೆ ಮುಗಿದ ನಂತರ ಎದುರುದಾರರ ಪಾಟೀ ಸವಾಲುಗಳನ್ನು ದಾಖಲಿಸಲಾಗಿದೆ. ತದನಂತರ 
ಉಭಯ ವಕೀಲರ ವಾದ-ವಿವಾದ ಕೇಳಲಾಯಿತು. 

8) ಅಭಿಯೋಜಕರು ಹಾಜರುಪಡಿಸಿರುವ ಸಾಕ್ಷಿಗಳ ಹೇಳಿಕೆಗಳು ನಿಶಾನೆಯಾಗಿ ಗುರುತಿಕೊಂಡಿರುವ ದಾಖಲಾತಿಗಳು ಮತ್ತು ಉಭಯ 
ವಕೀಲರು ಮಂಡಿಸಿದ ವಾದ-ವಿವಾದದ ಮೇರೆಗೆ ಈ ನ್ಯಾಯಾಲಯದ ನಿರ್ಧರಿಸಬೇಕಾಗಿರುವ ಅಂಶಗಳು ಈ ಕೆಳಗಿನಂತಿರುತ್ತವೆ. 
-:ಮೊದಲನೆಯ ವಿವಾದಾಂಶ: ಸಕಾರಾತ್ಮಕ (ಹೌದು) 

ದಿನಾಂಕ:25-09-2009 ರಂದು ಸದರಿ ವಾಹನದಲ್ಲಿ ಅಕ್ರಮವಾಗಿ ಮದ್ಯ ತುಂಬಿದ ಬಾಟಲಿಗಳು ಸಾಗಾಣಿಕೆ ಮಾಡಲಾಗಿದೆಯೇ? ಇದು 
ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 32, 38(ಎ) ರೀತ್ಯಾ ಅಪರಾಧವಾಗಿದೆಯೇ? ಅಥವಾ ಇಲ್ಲಾ? 
-:ಎರಡನೆಯ ವಿವಾದಾಂಶ: ನಕಾರಾತ್ಮಕ (ಇಲ್ಲ) 

ಸದರಿ ವಾಹನದಲ್ಲಿ ಅಕ್ರಮ ಮದ್ಯ ತುಂಬಿದ ಬಾಟಲಿಗಳು ಸಾಗಾಣಿಕೆ ಮಾಡಲಾಗಿರುವ ಬಗ್ಗೆ ತನ್ನ ತಿಳುವಳಿಕೆಗೆ ಬಾರದೇ ಅಥವಾ ತಾನು 
ಶಾಮೀಲಾಗದೇ ನಡೆದಿದೆ ಎಂಬುದರ ಬಗ್ಗೆ ಅರ್ಜಿದಾರನಾಗಲೀ ಅಥವಾ ವಾಹನ ಚಾಲಕರಾಗಲೀ ತೃಪ್ತಿಕರವಾಗಿ ನಿರೂಪಿಸಿರುತ್ತಾರೆಯೇ? ಅಥವಾ 
ಇಲ್ಲಾ? 
-:ಮೂರನೆಯ ವಿವಾದಾಂಶ:ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆ. (ಹೌದು) 

ವಾಹನವು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಿಕ್ಕೆ ಯೋಗ್ಯವಾಗಿದಿಯೇ? ಅಥವಾ ಇಲ್ಲಾ? 
-" ಕಾರಣಗಳು :- 
-:ಮೊದಲನೆಯ ವಿವಾದಾಂಶಕ್ಕೆ :- 

ಅಭಿಯೋಜಕ ಸಾಕ್ಷಿ ನುಡಿದ ಪಿರ್ಯಾಧಿದಾರರು ನೀಡಿರುವ ಹೇಳಿಕೆಯನ್ನು ಗಮನಿಸಿದಾಗ ಮಹಜರದಲ್ಲಿ ಇರುವ ಅಂಶಗಳನ್ನು ಪ್ರಬಲವಾಗಿ 
ಸಮರ್ಥಿಸುತ್ತಾರೆ. ಮಾಲು ಜಪ್ತು ಹಾಗೂ ಪಂಚರ ಸಾಕ್ಷಿದಾರರು ಸಾಕ್ಷಿಯು ಕೂಡಾ ಪಿರ್ಯಾಧಿಯ ಸಾಕ್ಷಿಗೆ ಪೂರಕವಾಗಿದೆ. ಸದರಿ ಗುನ್ನೆ ಘಟಿಸಿದ 
ಸ್ಥಳದಲ್ಲಿ ಜನರನ್ನು ಸದರಿ ಪ್ರಕರಣದಲ್ಲಿ ಪಂಚರಾಗಲು ಅಧಿಕಾರಿ ಹಾಗೂ ಸಿಬ್ಬಂಧಿ ಕೇಳಿದ್ದು, ಯಾರು ಮುಂದೆ ಬಾರದೇ ಇದ್ದರಿಂದ ಸರ್ಕಾರಿ 
ನೌಕರರು ಪಂಚರಾಗಿದ್ದು ಇರುತ್ತದೆ ಎಂಬ ಅಂಶವನ್ನು ಸಾಕ್ಷಿಗಳ ಹೇಳಿಕೆಗಳಿಂದ ಒಪ್ಪಬಹುದಾಗಿದೆ. ಅವರು ಸಾಕ್ಷಿ ಹೇಳುತ್ತಾರೆ ಎಂಬ ಆರೋಪಿತರ 
ಪರ ವಕೀಲರು ಲಿಖಿತ ವಾದವನ್ನು ತಳ್ಳಿ ಹಾಕಬಹುದಾಗಿದೆ. ಪ್ರಕರಣದಲ್ಲಿ ಆರೋಪಿಸಿರುವ ಅಂಶವಾದ ಸದರಿ ವಾಹನದಲ್ಲಿ ಸಾಗಾಣಿಕೆಗೋಸ್ಕರ 
ಸಂಗ್ರಹಿಸಲ್ಪಟ್ಟ ಮದ್ಯ ತುಂಬಿದ ಬಾಟಲಿಗಳು ಎಂಬುದು ರಸಾಯನಿಕ ವಿಶ್ಲೇಷಣೆಯ ವರದಿಯಿಂದ ದೃಢಪಟ್ಟಿರುತ್ತದೆ. ಸದರಿ ಮದ್ಯ ತುಂಬಿದ 
ಬಾಟಲಿಗಳು ಸಾಗಾಣಿಕೆಗೆ ಸಂಬಂಧಪಟ್ಟ ದಾಖಲಾತಿಗಳು ವಾಹನದಲ್ಲಿ ಇಲ್ಲದಿರುವ ಅಂಶವನ್ನು ಗಮನಿಸಿದಾಗ ಸದರಿ ವಾಹನದಲ್ಲಿ ಅಕ್ರಮವಾಗಿಯೇ 
ಮದ್ಯ ತುಂಬಿದ ಬಾಟಲಿಗಳು ಸಾಗಾಣಿಕೆಯಾಗಿರುವುದು ಸ್ಪಷ್ಟವಾಗಿ ಸಾಬೀತವಾಗಿದೆ. ಸದರಿ ವಾಹನದಲ್ಲಿ ಮದ್ಯ ತುಂಬಿದ ಬಾಟಲಿಗಳು ಸಾಗಿಸಿದ ಬಗ್ಗೆ 
ಎದುರುದಾರರಿಂದ ಯಾವುದೇ ರೀತಿಯ ಅಭ್ಯಂತರ ವ್ಯಕ್ತವಾಗಿರುವುದಿಲ್ಲಾ. 

ಈ ಪ್ರಾಧೀಕಾರವು ಜಪ್ತಾದ ವಾಹನದಿಂದ ಅಬಕಾರಿ ಕಾಯ್ದೆ ಉಲ್ಲಂನೆಯಾಗಿದೆಯೇ ಎಂಬುದರ ಬಗ್ಗೆ ಮಾತ್ರ ವಿಚಾರಣೆ ನಡೆಸುತ್ತದೆ. 
ಪ್ರಕರಣದಲ್ಲಿಯ ಆರೋಪಿತರನು ಅಬಕಾರಿ ಕಾಯ್ದೆ ಉಲ್ಲಂಘನೆ ಮಾಡಿದ ಬಗ್ಗೆ ವಿಚಾರಣೆ ಆಗುವುದಿಲ್ಲಾ. ಆದ್ದರಿಂದ ಪಿಡಬ್ಲ್ಯು-1 ನ್ಯಾಯಾಲಯದಲ್ಲಿ 
ನೀಡಿದ ಸಾಕ್ಷಿಯನ್ನು ಆರೋಪಿತರ ಪರ ವಕೀಲರು ಹೇಳಿದಂತೆ ಇಲ್ಲಿ ಪರಿಗಣಿಸಲು ಸಾಧ್ಯವಿಲ್ಲಾ. 


-:ಎರಡನೆಯ ವಿವಾದಾಂಶಕ್ಕೆ :- 

ಮೊದಲನೆಯ ವಿವಾದಾಂಶದಿಂದ ಪಡೆದ ಉತ್ತರದಲ್ಲಿ ಸದರಿ ವಾಹನದಲ್ಲಿ ಅಕ್ರಮವಾಗಿ ಮದ್ಯ ತುಂಬಿದ ಬಾಟಲಿಗಳು ಸಾಗಾಣಿಕೆ 
ಮಾಡುತ್ತಿರುವದು ಸ್ಪಷ್ಟವಾಗಿ ಸಾಬೀತಾಗಿದ್ದು, ಶೋಧನಾಧಿಕಾರಿಗಳ ಆರೋಪಿ ಪರ ವಕೀಲರು ತಮ್ಮ ಲಿಖಿತವಾದ ಕಂಡಿಕೆ 4 ರಲ್ಲಿ ವಿವರಿಸಿದಂತೆ 
ವಿಧಿವಿಧಾನಗಳನ್ನು ಅನುಸರಿಸದೇ ಇರುವದನ್ನು ಒಪ್ಪಬಹುದಾದರೂ ಅವರು ಕಾಯ್ದೆ ಅನುಗುಣವಾಗಿ ಮಾಡಿದ ಕಾರ್ಯವನ್ನು ತಳ್ಳಿ ಹಾಕಲು 
ಯಾವುದೇ ಬಲವಾದ ಸಾಕ್ಷಾಧರಗಳು ಇಲ್ಲಾ. ಪ್ರಕರಣವು ವಾಹನದ ಮಾಲೀಕನ ತಿಳುವಳಿಕೆಯಿಂದ ಹಾಗೂ ಇತನ ಶಾಮೀಲಿನಿಂದಲೇ ಸದರಿ 
ವಾಹನದಲ್ಲಿ ಅಕ್ರಮ ಮದ್ಯ ತುಂಬಿದ ಬಾಟಲಿಗಳು ಸಾಗಾಣಿಕೆಗಾಗಿ ಇಟ್ಟಿರುವದು ಸ್ಪಷ್ಟವಾಗಿ ರುಜುವಾತ ಆಗಿದ್ದು, ವಾಹನ ಮಾಲೀಕನು ಗುನ್ನೆ ಘಟಿಸಿದ 
ಸಮಯದಲ್ಲಿ ಪರಾರಿಯಾಗಿ ನಂತರ ನ್ಯಾಯಾಲಯದಿಂದ ನಿರಾಕ್ಷೇಪಣಾ ಜಾಮೀನು ಪಡೆದು ಕೊಂಡು ಅಬಕಾರಿ ಉಪ ನಿರೀಕ್ಷಕರ ಮುಂದೆ 
ಹಾಜರಾಗಿರುತ್ತಾನೆ. ಈ ಪ್ರಕರಣದಲ್ಲಿ ಗುನ್ನೆ ಘಟಿಸಿದ ಸ್ಥಳದಿಂದ ಆರೋಪಿತ (ವಾಹನ ಮಾಲಿಕನು) ಓಡಿ ಹೋಗಿದ್ದರಿಂದ ಹಾಗೂ ಸದರಿಯವರು 
ಮಾನ್ಯ ನ್ಯಾಯಾಲಯದಿಂದ ಜಾಮೀನ ಪಡೆದಿರುವುದ್ದರಿಂದ ಆತನು ನೋಡುವ ಅಥವಾ ಗುರುತು ಹಿಡಿಯುವ ಭ್ರಮೆಯ ಬರುವುದಿಲ್ಲಾ. ಆದ್ದರಿಂದ 
ಆರೋಪಿತನು ಲಿಖಿತ ವಾದ ಕಂಡಿಕೆ 5 ರಲ್ಲಿ ಮಂಡಿಸಿದ ಅಂಶವನ್ನು ತಳ್ಳಿ ಹಾಕಲಾಗಿದೆ. ಕಾರಣ ಈ ಅಪರಾಧ ಬಗ್ಗೆ ವಾಹನದ ಮಾಲೀಕನಿಗೂ ಸಹ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೮೯ 





ತಿಳುವಳಿಕೆ ಇದ್ದಿತೆಂಬುದು ತಿಳಿದು ಬರುತ್ತದೆ. ಅಲ್ಲದೇ ವಾಹನ ಮಾಲೀಕನ ತಿಳುವಳಿಕೆಯಿಂದಲೇ ವಾಹನದಲ್ಲಿ ಅಕ್ರಮವಾಗಿ ಮದ್ಯ ತುಂಬಿದ 
ಬಾಟಲಿಗಳು ಸಾಗಾಣಿಕೆ ಮಾಡಲಾಗಿರುತ್ತದೆ ಎಂಬುದು ಸಂದೇಹಾತೀತವಾಗಿ ರುಜುವಾತುವಾಗುತ್ತದೆ. ಇದನ್ನು ಅಲ್ಲಗಳೆಯಲು ಅರ್ಜಿದಾರನು ತನ್ನ ಪರ 
ಯಾವುದೇ ಸಾಕ್ಷಾಧಾರಗಳನ್ನು ನೀಡಿರುವುದಿಲ್ಲಾ. 

ನಿಯಮ 43 (ಬಿ) (2) ರನ್ವಯ ಸ್ವತ: ವಾಹನದ ಮಾಲೀಕ ಅವರ ಪ್ರತಿನಿಧಿ ಮತ್ತು ವಾಹನ ಯಾರ ವಶದಲ್ಲಿತ್ಲೋ ಆತನು ವಿವರಗಳು 
ವಾಹನದಲ್ಲಿ ಮದ್ಯ ಅಥವಾ ಅಮಲಿನ ಪದಾರ್ಥ ಸಾಗಾಣಿಕೆಯಾಗಿರುವುದರ ಬಗ್ಗೆ ತಮ್ಮಗಳ ಗಮನಕ್ಕೆ ಬಾರದೇ ಅಥವಾ ಶಾಮೀಲಾಗದೇ ಈ ಕೃತ್ಯವು 
ಸಂಭವಿಸಿದೆ. ಮತ್ತು ಇಂತಹ ಉಪಯೋಗದ ವಿರುದ್ಧ ತಾವು ಪ್ರತಿಯೊಬ್ಬರು ಎಲ್ಲ ರೀತಿಯ ಸಕಾರಣವಾದ ಮತ್ತು ಅಗತ್ಯವಾದ ಕ್ರಮಗಳನ್ನು 
ತೆಗದುಕೊಂಡಿರುವುದರ ಬಗ್ಗೆ ಪ್ರಾಧೀಕೃತ ಅಧಿಕಾರಿಗಳಿಗೆ ತೃಪ್ತಿಕರವಾಗಿ ಸಾಭೀತು ಪಡಿಸಬೇಕಾಗಿರುತ್ತದೆ. ಆದರೆ ಅರ್ಜಿದಾರರು ತಮ್ಮ 
ಹೇಳಿಕೆಯಿಂದಾಗಲೀ ಅಥವಾ ಸಾಕ್ಷಾಧಾರಗಳಿಂದಾಗಲೀ ನೀಡದೆ ಇರುವುದ್ದರಿಂದ ತಮ್ಮ ಹೊಣೆಗಾರಿಕೆಯನ್ನು ಈ ಪ್ರಾಧೀಕಾರಕ್ಕೆ ತೃಪ್ತಿಕರವಾಗಿ ಸಾಭೀತು 
ಪಡಿಸಿರುವುದಿಲ್ಲಾ. 
-:ಮೂರನೇ ವಿವಾದಾಂಶಕ್ಕೆ :- 

ಒಂದನೇ ಮತ್ತು ಎರಡನೇಯ ವಿವಾದಾಂಶದಿಂದ ಪಡೆದ ಉತ್ತರದಿಂದ ಪ್ರಕರಣದಲ್ಲಿ ಜಪ್ತು ಮಾಡಲ್ಪಟ್ಟ ವಾಹನವು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿ ಕಂಡು ಬಂದಿರುವುದರಿಂದಾ ಈ ಕೆಳಕಂಡಂತೆ ಆದೇಶ. 

ಆದೇಶ 

ಶ್ರೀ.ಎಸ್‌.ಎಂ.ಯಮಕನಮರಡಿ ಪ್ರಾಧೀಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು ಬಿಜಾಪೂರ ಜಿಲ್ಲೆ ಬಿಜಾಪೂರ ಆದ 
ನಾನು, ಕರ್ನಾಟಕ ಅಬಕಾರಿ ಅಧಿನಿಯಮ 1965 ರ ನಿಯಮ 43 (ಬಿ) ಅಡಿಯಲ್ಲಿ ಅನುಸರಿಸಬೇಕಾದ ವಿಧಾನಗಳನ್ನು ಅನುಸರಿಸಿ, 43 (ಎ) ನಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ನಿಯಮ 43 (ಎ) ರನ್ವಯ ಅಬಕಾರಿ ಉಪ ನಿರೀಕ್ಷಕರು ಸಿಂದಗಿ ವಲಯ ಸಿಂದಗಿ ಇವರು ದಿನಾಂಕ: 
25-09-2009 ರಂದು ಗುನ್ನಾ ನಂಬರ : 04/2009-10 ರಲ್ಲಿ ಜಪ್ತು ಮಾಡಲ್ಪಟ್ಟ ಹಿರೊ ಹೊಂಡಾ ಡಾನ ದ್ವಿಚಕ್ರ ವಾಹನ ನಂ::6ಗಿ-32-5-5283 ನ್ನು 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿದ್ದೇನೆ. 

ಈ ಆದೇಶವನ್ನು ಇಂದು ಅಂದರೆ ದಿನಾಂಕ:02-04-2011 ರಂದು ಶೀಘ್ರಲಿಪಿಗಾರರಿಗೆ ಉಕ್ತ ಲೇಖನ ಕೊಟ್ಟು ಗಣಕ ಯಂತ್ರದಲ್ಲಿ ಬೆರಳಚ್ಚು 
ಮಾಡಿದೆ. ಪ್ರತಿಯನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಈ ಆದೇಶವು ಇಂದಿನಿಂದ 30 ದಿವಸಗಳ ನಂತರ ಅಮಲಿನಲ್ಲಿ ಬರುವದು. 

ಎಸ್‌.ಎಂ.ಯಮಕನಮರಡಿ 
ಅಧೀಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು 


ಬಿಜಾಪೂರ ಜಿಲ್ಲೆ, ಬಿಜಾಪೂರ. 


ಅನುಬಂಧ (1) 
ಫಿರ್ಯಾಧಿದಾರರ ಪರ ಮಂಡಿಸಲಾದ ಸಾಕ್ಷಿ] ಗಳ ವಿವರ 
ಪ್ರಾ ಸಾ-| ಶ್ರೀ.ಸುಭಾಷಸಿ೦ಗ ತನಿಖಾಧಿಕಾರಿ 
ಅಬಕಾರಿ ಉಪ ನಿರೀಕ್ಷಕರು ಸಿಂದಗಿ ವಲಯ ಸಿಂದಗಿ 
ಪ್ರಾ ಸಾ-2 ಶ್ರೀ.ಎಸ್‌.ಆರ್‌.ಮಾನೆ ಅಬಕಾರಿ ರಕ್ಷಕ ಸಿ೦ದಗಿ ವಲಯ ಸಿಂದಗಿ ಪಂಚರು 
ಅನುಬಂಧ(2) 
ಫಿರ್ಯಾಧಿದಾರರ ಪರಮಂಡಿಸಲಾದ ದಾಖಲೆಗಳು 
ನಿಶಾನೆ-ಪಿ-1 ಪಂಚನಾಮೆ ಪ್ರತಿ 
ನಿಶಾನೆ-ಪಿ-1(ಎ) ಪಂಚನಾಮೆಯಲ್ಲಿನ ಪ್ರಾ ಸಾ-। ರವರ ಸಹಿ 
ನಿಶಾನೆ-ಪಿ-2 ಪಿರ್ಕಾಧಿ ಪ್ರತಿ 
ನಿಶಾನೆ-ಪಿ-2(ಎ) ಪಿರ್ಠಾಧಿಯಲ್ಲಿನ ಪ್ರಾ.ಸಾ-! ರವರ ಸಹಿ 
ನಿಶಾನೆ-ಪಿ-2(ಬಿ) ಪಂಚನಾಮೆಯಲ್ಲಿನ ಪ್ರಾ.ಸಾ-2 ರವರ ಸಹಿ 
ನಿಶಾನೆ-ಪಿ-3 ಪ್ರಥಮ ವರ್ತಮಾನ ವರದಿ 
ನಿಶಾನೆ-ಪಿ-3(ಎ) ಪ್ರವ ವರದಿಯಲ್ಲಿನ ಪ್ರಾಸಾ-। ರವರ ಸಹಿ 
ನಿಶಾನೆ-ಪಿ-4 ರಸಾಯನಿಕ ತಜ್ಞರ ವರದಿ ಸಂ:ಸಿಸಿಎಲ್‌-6090/2009 ದಿ:30-11-2009. 
ನಿಶಾನೆ-ಪಿ-5 ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ನೀಡಿದ ಜಪ್ತಾದ ವಾಹನ ನೋಂದಣಿ ವಿವರ (ಬಿಎಕ್ಸ್‌ಟ್ರ್ಯಾಕ್ಷ) 


ಅನುಬಂಧ-(3) 
ಫೀರ್ಯಾಧಿದಾರರ ಪರ ಗುರುತಿಸಲಾದ ವಸ್ತುಗಳು 
ಎಂ.ಓ.-ಹಿರೊ ಹೊಂಡಾ ದ್ವಿಚಕ್ರ ವಾಹನ ನಂ:/%-32-5-5283 & ಮದ್ಯ ತುಂಬಿದ 48 ಬಾಟಲಿಗಳು 


೨೬೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಅನುಬಂಧ-(4) 
ವಾಹನ ಮಾಲೀಕರ ಪರವಾಗಿ ವಿಚಾರಣೆ ಮಾಡಲಾದ ಸಾಕ್ಷಿದಾರರು. 
ಇಲ್ಲಾ. 
ಅನುಬಂಧ- (5) 
ವಾಹನದ ಮಾಲೀಕರ ಪರವಾಗಿ ಗುರುತಿಸಲಾದ ದಾಖಲೆಗಳು 
ಇಲ್ಲಾ 
ಎಸ್‌.ಎಂ.ಯಮಕನಮರಡಿ 
ಪಿ.ಆರ್‌.668 ಅಧೀಕೃತ ಅಧಿಕಾರಿಗಳು ಹಾಗೂ 
ಅಬಕಾರಿ ಉಪ ಆಯುಕ್ತರು 
ಬಿಜಾಪೂರ ಜಿಲ್ಲೆ, ಬಿಜಾಪೂರ. 
ಸಹಕಾರ ಇಲಾಖೆ 


ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:54/2010-11, ದಿನಾಂಕ:31.03.2011 
ವಿಷಯ: ಸ್ಥಗಿತಗೊಂಡಿರುವ ಕುವೆಂಪು ವಿವಿದೋದ್ದೇಶ ಬಳಕೆದಾರರ ಸಹಕಾರ ಸಂಘ ನಿ. ಹಿರಿಯೂರು ಇದನ್ನು 1959ನೇ ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: ಸನಿ:30: ಸಮಾಪನೆ: ಸಿಆರ್‌:48/0-11 
ದಿನಾಂಕ:22.11.2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ:0112.2010. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (0ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಕುವೆಂಪು ವಿವಿದೋದ್ದೇಶ ಬಳಕೆದಾರರ ಸಹಕಾರ ಸಂಘ ನಿ. ಹಿರಿಯೂರು ಸಂಘದ ನೋಂದಣಿ ಸಂಖ್ಯೆ: ಸನಿ:30/29/ಆರ್‌ಜಿಎನ್‌/26838/ 
2000-01, ದಿನಾಂಕ:10.05.2000 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ 
ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ 
ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ ನೋಟೀಸನ್ನು ಈ ಕಛೇರಿಯಿಂದ 
ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ ತಲುಪಿದ್ದು ಆದಾಗ್ಯೂ ಅವರು ಯಾವುದೇ 
ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ 
ಪ್ರಯೋಜನವೂ ದೊರೆಯುತ್ತಿಲ್ಲ ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು 
ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ ಕೆಳಕಂಡ 
ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಧಿಸೂಚನೆ ಸಂಖ್ಯೆ: ನಂ.ಸಿಓ:201: ಸಿಎಲ್‌ಎಂ:2008/ಬೆ೦ಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ರೀಫ್‌ ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. 
ಗಿತಗೊಂಡಿರುವ ಕುವೆಂಪು ವಿವಿದೋದ್ದೇಶ ಬಳಕೆದಾರರ ಸಹಕಾರ ಸಂಘ ನಿ. ಹಿರಿಯೂರು, ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ 
೦ಘಗಳ ಕಾಯ್ದೆ 1959 ಕಲಂ 73) ಅನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹಿರಿಯೂರು ತಾಲ್ಲೂಕು, ಇವರನ್ನು ಸಂಘದ 
ಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು 
ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1 
ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾ೦ಕ:31.03.2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


we AG 


2 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:79/2010-11, ದಿನಾಂಕ:21.03.2011 
ವಿಷಯ: ಸ್ಥಗಿತಗೊಂಡಿರುವ ಗ್ಯಾರಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ. ಹೊಳಲ್ಕೆರೆ ತಾಲ್ಲೂಕು, ಇದನ್ನು 1959ನೇ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೯೧ 





ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ ಸನಿ:30: ಸಮಾಪನೆ: ಸಿಆರ್‌:75/0-11 
ದಿನಾ೦ಕ:29.12.2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ:21.01.2011. 

ಪ್ರಸ್ತಾವನೆ: 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಗ್ಯಾರಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ. ಹೊಳಲ್ಕೆರೆ ತಾಲ್ಲೂಕು, ಸಂಘದ ನೋಂದಣಿ ಸಂಖ್ಯೆ ಸನಿ:30/ 
ಆರ್‌ಎಸ್‌ಆರ್‌/26143/ 1999-2000, ದಿನಾ೦ಕ:22.06.1999 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. 
ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಃಶ್ಚೇತನಗೊಳಿಸುವಲ್ಲಿ 
ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ ನೋಟೀಸನ್ನು ಈ 
ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ ತಲುಪಿದ್ದು ಆದಾಗ್ಯೂ ಅವರು 
ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ 
ಪ್ರಯೋಜನವೂ ದೊರೆಯುತ್ತಿಲ್ಲ ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು 
ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ ಕೆಳಕಂಡ 
ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ 

ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಧಿಸೂಚನೆ ಸಂಖ್ಯೆ: ನಂ.ಸಿಓ:201: ಸಿಎಲ್‌ಎಂ:2008/ಬೆ೦ಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ರೀಫ್‌ ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. 
ಗಿತಗೊಂಡಿರುವ ಗ್ಯಾರಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ. ಹೊಳಲ್ಕೆರೆ ತಾಲ್ಲೂಕು, ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ 
ಹಕಾರ ಸಂಘಗಳ ಕಾಯ್ದೆ 1959 ಕಲಂ 73(1) ಅನ್ವಯ ಹಾಲು ವಿಸ್ತಾರಣಾಧಿಕಾರಿ, ಹೊಳಲ್ಕೆರೆ ತಾಲ್ಲೂಕು, ಇವರನ್ನು ಸಂಘದ 
ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು 
ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1 
ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 

ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:21.03.2011 ರಂದು ಈ ಆದೇಶವನ್ನು ಹೊಡಡಿಸಿರುತ್ತೇನೆ. 

ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


He AG 


ಕ್ಕ 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:49/2010-11, ದಿನಾಂಕ:31.03.2011 
ವಿಷಯ: ಸ್ಥಗಿತಗೊಂಡಿರುವ ಆಯಿಷಾ ಅಲ್ಪ ಸಂಖ್ಯಾತರ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ನಿ. ಹಿರಿಯೂರು ತಾಲ್ಲೂಕು, ಇದನ್ನು 
1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: ಸನಿ:30: ಸಮಾಪನೆ: ಸಿಆರ್‌:49/10-11 
ದಿನಾ೦ಕ:22.11.2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ:0112.2010. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (0ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಆಯಿಷಾ ಅಲ್ಪ ಸಂಖ್ಯಾತರ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ನಿ. ಹಿರಿಯೂರು ತಾಲ್ಲೂಕು, ಸಂಘದ ನೋಂದಣಿ ಸಂಖ್ಯೆ: 
ಸನಿ:30/702/ಆರ್‌ಜಿಎನ್‌/19115/97-98, ದಿನಾ೦ಕ:09.05.1997 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. 
ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಃಶ್ಚೇತನಗೊಳಿಸುವಲ್ಲಿ 
ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ ನೋಟೀಸನ್ನು ಈ 
ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ ತಲುಪಿದ್ದು ಆದಾಗ್ಯೂ ಅವರು 
ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ 
ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು 
ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ ಕೆಳಕಂಡ 
ಆದೇಶವನ್ನು ಹೊರಡಿಸಲಾಗಿದೆ. 


೨೬೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ನಂ.ಸಿಓ:201: ಸಿಎಲ್‌ಎಂ:2008/ಬೆ೦ಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ರೀಫ್‌ ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. 
ಗಿತಗೊಂಡಿರುವ ಆಯಿಷಾ ಅಲ್ಪ ಸಂಖ್ಯಾತರ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ನಿ. ಹಿರಿಯೂರು ತಾಲ್ಲೂಕು, ಇದನ್ನು ಸಮಾಪನೆಗೊಳಿಸಿ, 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73(1 ಅನ್ವಯ ಸಹಕಾರ ಅಭಿವೃದ್ಧಿ, ಹಿರಿಯೂರು ತಾಲ್ಲೂಕು, ಇವರನ್ನು ಸಂಘದ 
ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಂಘದ ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ 
ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 
ಕಲಂ 73 (1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾ೦ಕ:31.03.2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌.511 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:19:2010-11, ದಿನಾಂಕ:31.01.2011 
ವಿಷಯ: ಸ್ಥಗಿತಗೊಂಡಿರುವ ಶ್ರೀ ತರಳಬಾಳು ಜಗದ್ಗುರು ವಿದ್ಯಾ ಸಂಸ್ಥೆ ನೌಕರರ ಕ್ರೆಡಿಟ್‌ ಸಹಕಾರ ಸಂಘ ನಿ, ಸಿರಿಗೆರೆ, ಚಿತ್ರದುರ್ಗ 
ತಾಲ್ಲೂಕು ಇದನ್ನು 1959ನೇ ಕರ್ನಾಟಕ ಸಹಕಾರ ಸ೦ಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: ಸನಿ:30: ಸಮಾಪನೆ: ಸಿಆರ್‌/16/0-11 
ದಿನಾ೦ಕ:09.11.2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ:12.11.2010. 


2. ೫ 


©. 


ಪ್ರಸ್ತಾವನೆ: 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (0ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಶ್ರೀ ತರಳಬಾಳು ಜಗದ್ಗುರು ವಿದ್ಯಾ ಸಂಸ್ಥೆ ನೌಕರರ ಕ್ರೆಡಿಟ್‌ ಸಹಕಾರ ಸಂಘ ನಿ. ಸಿರಿಗೆರೆ ಚಿತ್ರದುರ್ಗ ತಾಲ್ಲೂಕು ಸಂಘದ ನೋಂದಣಿ ಸಂಖ್ಯೆ: 
ಎಆರ್‌ಸಿಡಿ/440/ಆರ್‌ಸಿಎಸ್‌/4614/1975-76 ದಿನಾ೦ಕ:07.05.1076: ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ 
ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು 
ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ 
ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ ತಲುಪಿದ್ದು 
ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ 
ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ 
ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು 
ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ 

ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಧಿಸೂಚನೆ ಸಂಖ್ಯೆ: ನಂ.ಸಿಓ:201: ಸಿಎಲ್‌ಎಂ:2008/ಬೆಂಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ರೀಫ್‌ ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. 
ಗಿತಗೊಂಡಿರುವ ಶ್ರೀ ತರಳಬಾಳು ಜಗದ್ಗುರು ವಿದ್ಯಾ ಸಂಸ್ಥೆ ನೌಕರರ ಕ್ರೆಡಿಟ್‌ ಸಹಕಾರ ಸಂಘ ನಿ. ಸಿರಿಗೆರೆ, ಚಿತ್ರದುರ್ಗ ತಾಲ್ಲೂಕು ಇದನ್ನು 
ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 731) ಅನ್ವಯ ಸಹಕಾರ ಸಂಘಗಳ ನಿರೀಕ್ಷಕರು, ಚಿತ್ರದುರ್ಗ ತಾಲ್ಲೂಕು 
ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು 
ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
1959 ಕಲಂ 73 (1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 

ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:31.01.2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


24. ೫4 CG 


©. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೯೩ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:39:2010-11, ದಿನಾಂಕ:31.01.2011 
ವಿಷಯ: ಸ್ಥಗಿತಗೊಂಡಿರುವ ಶ್ರೀ ರೇವಣಸಿದ್ದೇಶ್ವರ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಮತ್ತು ಮಾರಾಟಗಾರರ ಸಹಕಾರ ಸಂಘ ನಿ. 
ಚಿತ್ರದುರ್ಗ ತಾಲ್ಲೂಕು ಇದನ್ನು 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: ಸನಿ:30: ಸಮಾಪನೆ: ಸಿಆರ್‌/37/0-11 
ದಿನಾ೦ಕ:16.11.2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ:19.11.2010. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಶ್ರೀ ರೇವಣಸಿದ್ಧೇಶ್ವರ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಮತ್ತು ಮಾರಾಟಗಾರರ ಸಹಕಾರ ಸಂಘ ನಿ. ಚಿತ್ರದುರ್ಗ ತಾಲ್ಲೂಕು ಸಂಘದ 
ನೋಂದಣಿ ಸಂಖ್ಯೆ: ಸನಿ:30:729/ಆರ್‌ಜಿಎನ್‌/26122/1998-99, ದಿನಾಂಕ:30.11.1998 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ 
ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು 
ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ 
ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ ತಲುಪಿದ್ದು 
ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ 
ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ 
ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು 
ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಧಿಸೂಚನೆ ಸಂಖ್ಯೆ: ನಂ.ಸಿಓ:201: ಸಿಎಲ್‌ಎಂ:2008/ಬೆ೦ಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ರೀಫ್‌ ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. 
ಗಿತಗೊಂಡಿರುವ ಶ್ರೀ ರೇವಣಸಿದ್ದೇಶ್ವರ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಮತ್ತು ಮಾರಾಟಗಾರರ ಸಹಕಾರ ಸಂಘ ನಿ. ಚಿತ್ರದುರ್ಗ ತಾಲ್ಲೂಕು ಇದನ್ನು 
ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73(1) ಅನ್ವಯ ಸಹಕಾರ ಸಂಘಗಳ ನಿರೀಕ್ಷಕರು, ಚಿತ್ರದುರ್ಗ ತಾಲ್ಲೂಕು 
ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು 
ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
1959 ಕಲಂ 73 (1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:31.01.2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


wt eG 


©. 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:51:2010-11, ದಿನಾಂಕ:31.01.2011 
ವಿಷಯ: ಸ್ಥಗಿತಗೊಂಡಿರುವ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡ ತೆಂಗಿನ ನಾರನ್ನು ಮತ್ತು ನಾರಿನ ಸರಕುಗಳನ್ನು ಉತ್ಪಾದಿಸುವ ಮತ್ತು 
ಮಾರಾಟ ಮಾಡುವ ಸಹಕಾರ ಸಂಘ ನಿ. ಬೊಮ್ಮೇನಹಳ್ಳಿ, ಚಿತ್ರದುರ್ಗ ತಾಲ್ಲೂಕು ಇದನ್ನು 1959ನೇ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: ಸನಿ:30: ಸಮಾಪನೆ: ಸಿಆರ್‌:46/10-11 
ದಿನಾ೦ಕ:20.112010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ:0112.2010. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡ ತೆಂಗಿನ ನಾರನ್ನು ಮತ್ತು ನಾರಿನ ಸರಕುಗಳನ್ನು ಉತ್ಪಾದಿಸುವ ಮತ್ತು ಮಾರಾಟ ಮಾಡುವ ಸಹಕಾರ ಸಂಘ 


೨೬೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ನಿ. ಬೊಮ್ಮೇನಹಳ್ಳಿ, ಚಿತ್ರದುರ್ಗ ತಾಲ್ಲೂಕು ಸಂಘದ ನೋಂದಣಿ ಸಂಖ್ಯೆ; ಸನಿ:30:713/ಆರ್‌ಜಿಎನ್‌/24526/1997-98, ದಿನಾ೦ಕ:26.11.1997 ಈ 
ಸಂಘದ ಕಾರ್ಯ ಚಟುವಟಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ 
ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು 
ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ 
ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ ತಲುಪಿದ್ದು ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ 
ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ, ಇದರಿಂದ ಸಂಘವು 
ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ 
ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಧಿಸೂಚನೆ ಸಂಖ್ಯೆ; ನಂ.ಸಿಓ:201: ಸಿಎಲ್‌ಎಂ:2008/ಬೆಂಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ರೀಫ್‌ ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. 
ಗಿತಗೊಂಡಿರುವ ಪರಿಶಿಷ್ಟ ಜಾತಿ! ಪರಿಶಿಷ್ಟ ಪಂಗಡ ತೆಂಗಿನ ನಾರನ್ನು ಮತ್ತು ನಾರಿನ ಸರಕುಗಳನ್ನು ಉತ್ಪಾದಿಸುವ ಮತ್ತು ಮಾರಾಟ ಮಾಡುವ 
ಹಕಾರ ಸಂಘ ನಿ. ಬೊಮ್ಮೇನಹಳ್ಳಿ, ಚಿತ್ರದುರ್ಗ ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 731) 
ನ್ವಯ ಸಹಕಾರ ಸಂಘಗಳ ನಿರೀಕ್ಷಕರು, ಚಿತ್ರದುರ್ಗ ತಾಲ್ಲೂಕು ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. 
ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ 
ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:31.01.2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌.500 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:41:2010-11, ದಿನಾಂಕ:31.03.2011 
ವಿಷಯ: ಸ್ಥಗಿತಗೊಂಡಿರುವ ಬುರುಜನಹಟ್ಟಿ ಗೃಹ ಕೈಗಾರಿಕಾ ಸಹಕಾರ ಸಂಘ ನಿ. ಚಿತ್ರದುರ್ಗ ಇದನ್ನು 1959ನೇ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: ಸನಿ:30: ಸಮಾಪನೆ: ಸಿಆರ್‌:39/10-11 
ದಿನಾ೦ಕ:16.11.2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ:19.11.2010. 


Ue AGC 


GC 


ಪ್ರಸ್ತಾವನೆ: 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (0ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಬುರುಜನಹಟ್ಟಿ ಗೃಹ ಕೈಗಾರಿಕಾ ಸಹಕಾರ ಸಂಘ ನಿ. ಚಿತ್ರದುರ್ಗ ಸಂಘದ ನೋಂದಣಿ ಸಂಖ್ಯೆ: ಎಆರ್‌30/ಆರ್‌ಎಸ್‌ಆರ್‌/ಸಿಆರ್‌- 
31/16773/90-91, ದಿನಾ೦ಕ:26.02.1991 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ 
ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ 
ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ ನೋಟೀಸನ್ನು ಈ ಕಛೇರಿಯಿಂದ 
ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ ತಲುಪಿದ್ದು ಆದಾಗ್ಯೂ ಅವರು ಯಾವುದೇ 
ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ 
ಪ್ರಯೋಜನವೂ ದೊರೆಯುತ್ತಿಲ್ಲ ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು 
ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ ಕೆಳಕಂಡ 
ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ 

ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ನಂ.ಸಿಓ:201: ಸಿಎಲ್‌ಎಂ:2008/ಬೆ೦ಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ಷರೀಫ್‌ ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. 
ಸ್ಥಗಿತಗೊಂಡಿರುವ ಬುರುಜನಹಟ್ಟ ಗೃಹ ಕೈಗಾರಿಕಾ ಸಹಕಾರ ಸಂಘ ನಿ. ಚಿತ್ರದುರ್ಗ ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959 ಕಲಂ 73(1 ಅನ್ವಯ ಕು॥ ಬಿ.ಎಂ. ಲಕ್ಷ್ಮಿದೇವಿ, ಅಧೀಕ್ಷಕರು. ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, ಚಿತ್ರದುರ್ಗ ಇವರನ್ನು 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೯೫ 





ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ 
ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 
ಕಲಂ 73 (1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾ೦ಕ:31.03.2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌: :2010-11, ದಿನಾಂಕ:21.03.2011 
ವಿಷಯ: ಸ್ಥಗಿತಗೊಂಡಿರುವ ಎಸ್‌.ಜೆ.ಎಂ. ಕಾಲೇಜ್‌ ನೌಕರರ ಸಹಕಾರ ಸಂಘ ನಿ. ಚಿತ್ರದುರ್ಗ ಇದನ್ನು 1959ನೇ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: ಸನಿ:30: ಸಮಾಪನೆ: ಸಿಆರ್‌:77/0-11 
ದಿನಾ೦ಕ:04.02.2011. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ:22.02.2011. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಎಸ್‌.ಜೆ.ಎಂ. ಕಾಲೇಜ್‌ ನೌಕರರ ಸಹಕಾರ ಸಂಘ ನಿ. ಚಿತ್ರದುರ್ಗ ಸಂಘದ ನೋಂದಣಿ ಸಂಖ್ಯೆ: ಎಆರ್‌ಸಿ/ಆರ್‌ಜಿಎನ್‌/465/79-80, 
ದಿನಾ೦ಕ:06.02.1980 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು 
ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಃಶ್ನೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ 
ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ 
ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ ತಲುಪಿದ್ದು ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು 
ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ ಇದರಿಂದ ಸಂಘವು 
ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ 
ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ನಂ.ಸಿಓ:201: ಸಿಎಲ್‌ಎಂ:2008/ಬೆ೦ಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ಷರೀಫ್‌ ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. 
ಸ್ಥಗಿತಗೊಂಡಿರುವ ಎಸ್‌.ಜೆ.ಎಂ. ಕಾಲೇಜ್‌ ನೌಕರರ ಸಹಕಾರ ಸಂಘ ನಿ. ಚಿತ್ರದುರ್ಗ ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959 ಕಲಂ 73(1 ಅನ್ವಯ ಶ್ರೀ ಎಸ್‌.ಇ. ಮಂಜುನಾಥ್‌, ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು, ಸಹಕಾರ ಸಂಘಗಳ ಉಪ ನಿಬಂಧಕರ 
ಕಛೇರಿ, ಚಿತ್ರದುರ್ಗ ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ 
ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:21.03.2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:26 :2010-11, ದಿನಾಂಕ:21.03.2011 
ವಿಷಯ: ಸ್ಥಗಿತಗೊಂಡಿರುವ ಹರಳಯ್ಯ ಆರ್ಥಿಕಾಭಿವೃದ್ಧಿ ಸಹಕಾರ ಸಂಘ ನಿ. ಮಠದಕುರುಬರಹಟ್ಟಿ, ಚಿತ್ರದುರ್ಗ ತಾಲ್ಲೂಕು ಇದನ್ನು 
1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: ಸನಿ:30: ಸಮಾಪನೆ: ಸಿಆರ್‌:19/10-11 
ದಿನಾ೦ಕ:10.11.2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ:12.11.2010. 


೨೬೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಹರಳಯ್ಯ ಆರ್ಥಿಕಾಭಿವೃದ್ಧಿ ಸಹಕಾರ ಸಂಘ ನಿ. ಮಠದಕುರುಬರಹಟ್ಟಿ, ಚಿತ್ರದುರ್ಗ ತಾಲ್ಲೂಕು ಸಂಘದ ನೋಂದಣಿ ಸಂಖ್ಯೆ 
ಎಆರ್‌/30/ಆರ್‌ಜಿಎನ್‌/30502/2002-03, ದಿನಾಂಕ:04.012003 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ 
ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು 
ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ 
ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ ತಲುಪಿದ್ದು 
ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ 
ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ 
ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು 
ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ನಂ.ಸಿಓ:201: ಸಿಎಲ್‌ಎಂ:2008/ಬೆ೦ಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ಷರೀಫ್‌ ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. 
ಸ್ಥಗಿತಗೊಂಡಿರುವ ಹರಳಯ್ಯ ಆರ್ಥಿಕಾಭಿವೃದ್ಧಿ ಸಹಕಾರ ಸಂಘ ನಿ. ಮಠದಕುರುಬರಹಟ್ಟಿ, ಚಿತ್ರದುರ್ಗ ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73(1 ಅನ್ವಯ ಶ್ರೀ ಕೆ.ಎನ್‌. ನಾಗರಾಜ, ಸಹಕಾರ ಸಂಘಗಳ ನಿರೀಕ್ಷಕರು, ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಕಛೇರಿ, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ 
ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ 
ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1 ಮತ್ತು 74ರ ನಿಯಮದ ಪ್ರಕಾರ 
ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:21.03.2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌.512 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಬಿ3:ಅಮೊ:ವಾಹನ:ವಿವ:12/10-11, ದಿನಾ೦ಕ:25-06- 2011 
ಉಪಸ್ಥಿತರು : ಶ್ರೀ ಮನೋಜ್‌ ಕುಮಾರ್‌ ತ್ರಿಪಾಠಿ, ಭಾ.ಅ.ಸೇ., 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ ಸಂರಕ್ಷಣಾಧಿಕಾರಿ,ಸಾಗರ ವಿಭಾಗ, ಸಾಗರ. 
ಪಿರ್ಯಾಧಿದಾರರು : ವಲಯ ಅರಣ್ಯಾಧಿಕಾರಿ, 
ಆನಂದಪುರಂ ವಲಯ, ಜೋರಡಿ 
(ಮಾನ್ಕ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 


ಆರೋಪಿಗಳು : (1) ನಾಗರಾಜ (2) ಚೆನ್ನ 
ಭಾದ್ಯತೆದಾರರು : ಯಾರೂ ಹಕ್ಕುಬಾಧ್ಯತೆಯ ಅರ್ಜಿ ಸಲ್ಲಿಸಿಲ್ಲ. 
ಪ್ರಸ್ತಾವನೆ: 


ದಿ:28-07-2010 ರಂದು ಆನಂದಪುರಂ ವಲಯ, ಜೋರಡಿ ಶಾಖೆಯ ವನಪಾಲಕ ಮತ್ತು ಸಿಬ್ಬಂದಿಯವರು ರಾಷ್ಟ್ರೀಯ ಹೆದ್ದಾರಿ- 
206ರಲ್ಲಿ ಸಂಪಿಗೆಸರದ ಬಳಿ ರಸ್ತೆಯಲ್ಲಿ ಬರುವ ಎಲ್ಲಾ ವಾಹನಗಳನ್ನು ತಪಾಸಣೆ ಮಾಡುತ್ತಿರುವಾಗ ಒಂದು ಮಾರುತಿ ಓಮ್ನಿ ನಿಲ್ಲಿಸದೇ ಶಿವಮೊಗ್ಗದ 
ಕಡೆ ವೇಗವಾಗಿ ಹೋದಾಗ ಇಲಾಖಾ ವಾಹನ ಜೀಪ್‌ ಕೆಎ-15-ಜಿ-86ರಲ್ಲಿ ಬೆನ್ನಟ್ಟಿದಾಗ ವಾಹನವನ್ನು ಶಿವಮೊಗ್ಗ ತಾ। ಜೋರಡಿ ಗ್ರಾಮದ ಹೆಗ್ಗರೆ 
ಬಳಿ ಎನ್‌.ಹೆಚ್‌-206ರಲ್ಲಿ ನಿಲ್ಲಿಸಿ ವಾಹನದಲ್ಲಿದ್ದ 2 ಜನ ಆಸಾಮಿಗಳು ಕಾರಿನಿಂದಳಿದು ಪಕ್ಕದ ಕಾಡಿನಲ್ಲಿ ಓಡಿ ಪರಾರಿಯಾದರು. ಓಡಿ ಹೋದವರು 
(1) ಒಂದನೇಯವನು ನಾಗರಾಜ್‌ ಬಿನ್‌ ಸಣ್ಣಹಾಲಪ್ಪ ಬಸವನಹೊಂಡ ವಾಸಿ, ಯಡೇಹಳ್ಳಿ ಗ್ರಾಮ (2) ಎರಡನೇಯವನು ಚೆನ್ನ ಬಿನ್‌ ಸಣ್ಣ. 
ಸುರುಗುಂದ ವಾಸಿ, ಎಂದು ಗುರುತಿಸಿದರು. ನಂತರ ವಾಹನ ಪರಿಶೀಲಿಲಾಗಿ ಮಾರುತಿ ಓಮ್ನಿ ಕೆಎ-15-ಎಂ-3260, ಛಾಸ್ಸಿಸ್‌ ನಂ: ST-91-IN-2339, 
ಇಂಜಿನ್‌ ನಂಬರ್‌ ಕಂಡುಬಂದಿರುವುದಿಲ್ಲ. ವಾಹನಗಿದೊಳಗಡೆ ಆಗತಾನೇ ಗರಗಸದಿಂದ ಕೊಯ್ತ ಮಾಡಿದ ಹಸಿ 5 ಬೀಟೆ ನಾಟಾವಿದ್ದು, ಅದರ ಅಳತೆ 
0.480 ಎಂ3 ಪ್ರಮಾಣವಿದ್ದು, ಈ ತುಂಡುಗಳ ತುದಿ ಮತ್ತು ಬುಡದ ಜಾಗದಲ್ಲಿ ಯಾವುದೇ ಇಲಾಖಾ ಛಾಪಾದ ಗುರುತಿರಲಿಲ್ಲ. ಇದು ಅಕ್ರಮ 
ಸಾಗಾಣಿಕೆ ಎಂದು ಪರಿಗಣಿಸಿ, ವಾಹನ ಮತ್ತು ಅರಣ್ಯ ಉತ್ತ ನ್ಹಗಳಿಗೆ ಪ್ರಥಮ ವರ್ತಮಾನ ವರದಿ, ಮಹಜರ್‌ ವರದಿ, ಜಪ್ತು ವರದಿಯೊಂದಿಗೆ ವಾಹನ 
ಮತ್ತು ವಾಹನದಲ್ಲಿದ್ದ ಅರಣ್ಯ ಉತ್ಪನ್ನವನ್ನು ಇಲಾಖಾ ಪರ ಜಪ್ತುಮಾಡಿ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್‌ 62, 71(ಎ), 104 (ಎ) ಮತ್ತು 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೯೭ 





ಕರ್ನಾಟಕ ಅರಣ್ಯ ಕಾನೂನು 1969ರ ಉಪನಿಯಮ 144, 165ರ ಪ್ರಕಾರ ಚೋರಡಿ ವಲಯದ ಅರಣ್ಯ ಮೊಕದ್ದಮೆ ಸಂಖ್ಯೆ:49/10-11ನ್ನು ದಾಖಲಿಸಿ, 
ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರ್ತಡಿಸಿರುತ್ತಾರೆ. ನಂತರ 
ಈ ವಾಹನವನ್ನು ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ, ಸರ್ಕಾರಿ ನಾಟಾ 
ಸಂಗ್ರಹಾಲಯ, ಸಾಗರ ಇವರ ಸುಪರ್ಧಿಗೆ ಕೊಡಲು ಆದೇಶವಾಗಿದೆ. 

ಈ ಪ್ರಕರಣದಲ್ಲಿ ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ, ಜೋರಡಿ ಇವರು ಈ ನ್ಯಾಯಾಲಯಕ್ಕೆ ವಿಚಾರಣಾ ವರದಿಯನ್ನು 
ಸಲ್ಲಿಸಿ, ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಈ ವಾಹನದ ಬಿ ವರದಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಸಾರಿಗೆ ಅಧಿಕಾರಿ, ಸಾಗರ ಇವರಿಗೆ ನ್ಯಾಯಾಲಯದ 
ಸಂ:ಬಿ3.ಅಮೊ.ವಾಹನ.ಸಿಅರ್‌.22/0-11 ದಿ:11-08-2010 ರಂದು ಪತ್ರ ಬರೆದು ಕೋರಲಾಗಿದೆ. ಅದರಂತೆ ಸಾರಿಗೆ ಅಧಿಕಾರಿ, ಸಾಗರ ಇವರ 
೦:ಸಪ್ರಾಸಅ.ಸಾಗರ.ಜಿಎನ್‌/10-11 ದಿ:08-03-2011 ರಂದು ಈ ವಾಹನದ ಬಿ ಎಕ್ಸ್‌ಟ್ರ್ಯಾಕ್ಟ್‌ನ್ನು ಈ ನ್ಯಾಯಾಲಯಕ್ಕೆ ಒದಗಿಸಿರುತ್ತಾರೆ. ಬಿ 


ಇಕಿ ಟ 


ನಲ್ಲಿ ನಮೂದಿಸಿದ ಆರ್‌.ಸಿ ಮಾಲೀಕರಾದ ಶ್ರೀ ನಾಗರಾಜ ಬಿನ್‌ ಸಣ್ಣಪ್ಪ, ಬಸವನಹೊಂಡ, ಗೊದಹಳ್ಳಿ ಸಾಗರ ಇವರಿಗೆ ದಿ:18-03-2011 
ರಂದು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 71(ಬಿ(1)ರ ಪ್ರಕಾರ ನಿಮ್ಮ ವಾಹನಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಈ ನ್ಯಾಯಾಲಯಕ್ಕೆ ಈ 
ನೋಟಿಸ್‌ ತಲುಪಿದ 30 ದಿನಗಳೊಳಗಾಗಿ ಸಲ್ಲಿಸುವುದು. ಇಲ್ಲವಾದಲ್ಲಿ ವಾಹನ ಮತ್ತು ವಾಹನದಲ್ಲಿದ್ದ ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಏಕೆ 
ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎಂದು ನೋಟಿಸ್‌ನ್ನು ಜಾರಿ ಮಾಡಲಾಗಿದೆ. 

ಈ ನಡುವೆ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ 30 ದಿನಗಳ ಕಾಲಾವಕಾಶ ನೀಡಿ 
ಸಂಖ್ಯೆ:ಬಿತ:ಅಮೊ:ವಾಹನ:ಸಿಆರ್‌-22/10-11ದಿ:11-08-2010ರಂದು ಪ್ರಕಟಣೆಯನ್ನು ಹೊರಡಿಸಿ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ 
ಪತ್ರ ವಿಭಾಗ, ಸರ್ಕಾರಿ ಮುದ್ರಣಾಲಯ, ಬೆಂಗಳೂರು ಇವರಿಗೆ ಹಾಗೂ ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ 
ಕಳುಹಿಸಿ ರಾಜ್ಯ ಮಟ್ಟದ ಪ್ರಚಲಿತ ದೈನಿಕ ಪತ್ರಿಕೆಯಲ್ಲಿ ಪ್ರಕಟಿಸಲು ಕೋರಲಾಗಿತ್ತು. ಅದರಂತೆ ದಿ: 24-08-2010 ರಂದು ಸಾಗರ ವಾರ್ತಾ 
ದಿನಪತ್ರಿಕೆಯಲ್ಲಿ ಮತ್ತು ದಿ:02-09-2010ರಂದು ರಾಜ್ಯ ಗೆಜೆಟ್‌ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರು ವಾಹನ ಮಾಲೀಕರಾಗಲೀ ಅಥವಾ 
ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಹಕ್ಕುಬಾಧ್ಯತೆಯ ಅರ್ಜಿ ಸಲ್ಲಿಸಿರುವುದಿಲ್ಲ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ದಿ:28-05-2011ರಂದು ವಾದ ಮಂಡಿಸಿ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನವನ್ನು ಕಳ್ಳ ಸಾಗಾಣಿಕೆ 
ಮಾಡುತ್ತಿರುವ ಸಮಯದಲ್ಲಿ ವಾಹನವನ್ನು ಅರಣ್ಯ ಉತ್ಪನ್ನದ ಸಮೇತ ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ, ಚೋರಡಿ ಇವರು 
ಜಪ್ತುಮಾಡಿ, ಪ್ರಥಮ ವರ್ತಮಾನ ವರದಿ, ಜಪ್ತಿ ವರದಿ, ಮಹಜರ್‌ ವರದಿಯನ್ನು ಈ ನ್ಯಾಯಾಲಯಕ್ಕೆ ಹಾಜರ್ತಡಿಸಿರುತ್ತಾರೆ. ಆದ್ದರಿಂದ ಈ 
ವಾಹನದಲ್ಲಿ ಅರಣ್ಯ ಉತ್ಪನ್ನ ಕಳ್ಳ ಸಾಗಾಣಿಕೆ ಮಾಡಿದ ಬಗ್ಗೆ ಸಾಬೀತಾಗಿದೆ. ಆದ್ದರಿ೦ದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ ಮತ್ತು ಈ ವಾಹನದ ಬಗ್ಗೆ ಪತ್ರಿಕಾ ಪ್ರಕಟಣೆ 
ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು ಮತ್ತು ಆರ್‌.ಸಿ. ಮಾಲೀಕರಿಗೆ ನೋಟಸ್‌ನ್ನು ನೊಂದಣಿ ಅಂಚೆ ಮೂಲಕ ಜಾರಿ 
ಮಾಡಿ 30 ದಿನಗಳಾದರೂ ಯಾರೂ ಹಕ್ಕು ಬಾಧ್ಯತೆಯ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ 
ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 


2 


ಎಕ್ಸ್‌ಟ್ರಾ 


ಆದೇಶ 

ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಮನೋಜ್‌ ಕುಮಾರ ತ್ರಿಪಾಠಿ, ಭಾ.ಅ.ಸೇ., ಅಧಿಕೃತ 
ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 71ಎ) ರಿಂದ 
(ಜಿ) ಕಾಯಿದೆ ಪ್ರಕಾರ ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ, ಚೋರಡಿ ಇವರು ಜಪ್ತು ಮಾಡಿದ ವಾಹನ ಕೆಎ-15-ಎ೦-3260, (ಛಾಸ್ಸಿಸ್‌ 
ನಂ: 57-91-1-2339, ಇಂಜಿನ್‌ ನಂಬರ್‌ ಕಂಡುಬಂದಿರುವುದಿಲ್ಲ)ನ್ನು ಮತ್ತು ಈ ವಾಹನದಲ್ಲಿದ್ದ ಬೀಟೆ ನಾಟಾ 05=0.480 ಎಂತಿನ್ನು ಕರ್ನಾಟಕ 
ಸರ್ಕಾರದ ಸಂಪತ್ತು ಆಗಿರುವುದರಿಂದ ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ 
ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದ್ದೇನೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ 
ಸರಿಪಡಿಸಿ ದಿ:25-06-2011 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 
(ಮೂವತ್ತು) ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 

ಅಧಿಕೃತ ಅಧಿಕಾರಿ ಹಾಗೂ 

ಪಿ.ಆರ್‌.714 ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 


ಸಾಗರ ವಿಭಾಗ, ಸಾಗರ. 


೨೬೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಕ:ಬಿ3:ಅಮೊ:ವಾಹನ-15/07-08, ದಿನಾಂಕ:25-06-2011 

ಉಪಸ್ಥಿತರು » ಶ್ರೀ ಮನೋಜ್‌ಕುಮಾರ್‌ ತ್ರಿಪಾಠಿ, ಭಾ.ಅ.ಸೇ 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ. 
ಪಿರ್ಯಾಧಿದಾರರು ಬ ವಲಯ ಅರಣ್ಯಾಧಿಕಾರಿ, 

ಆನಂದಪುರಂ ವಲಯ, ಚೋರಡಿ. (ಮಾನ್ಕ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 
ಭಾದ್ಯತೆದಾರರು : ಶ್ರೀ ಎಸ್‌. ನಾಗರಾಜ ಬಿನ್‌ ಸಣ್ಣಪ್ಪ 

36 ವರ್ಷ, ಬಸವನಹೊಂಡ, ಯಡೇಹಳ್ಳಿ. 

ಆನಂದಪುರಂ ಹೋಬಳಿ, ಸಾಗರ ತಾಲ್ಲೂಕು. (ಮಾನ್ಯ ಆರಿಫ್‌ ಆಲಿ ಖಾನ್‌, ವಕೀಲರು, ಸಾಗರ) 

ಪ್ರಸ್ತಾವನೆ: 

ದಿ:10-09-2007 ರಂದು ಆನಂದಪುರಂ ವಲಯ, ಚೋರಡಿಯ ಹಿರೇಹರಕ ಶಾಖೆಯ ವನಪಾಲಕರಿಗೆ ಬಂದ ಖಚಿತ ವರ್ತಮಾನದ 
ಮೇರೆಗೆ ಬೀಟೆ ಸೈಜ್‌ ಅಕ್ರಮ ಸಾಗಾಣಿಕೆ ಸಂಬಂಧ ವಾಹನ ಮಾರುತಿ ವ್ಯಾನ್‌ ಜಿಎ-01-ಎಸ್‌-3956ನ್ನು ಮತ್ತು ಬೀಟೆ ಸೈಜ್‌ 12=0.423 ಎಂಸಿನ್ನು 
ಇಲಾಖಾ ಪರ ಜಪ್ತು ಮಾಡಿದ ಮಹಜರ್‌ ವಿವರ ಈ ಕೆಳಗಿನಂತಿದೆ. 

ದಿ:10-09-2007ರಂದು ಆನಂದಪುರಂ ವಲಯದ ಜೋರಡಿಯ ಹಿರೇಹರಕ ಶಾಖೆಯ ವನಪಾಲಕರಿಗೆ ಬಂದ ಖಚಿತ ವರ್ತಮಾನದ 
ಮೇರೆಗೆ ಸಾಗರ ತಾ। ಆನಂದಪುರಂ ಹೋಬಳಿ ಸಿದ್ದೇಶ್ವರ ಕಾಲೋನಿಯ ಮೆಟ್ರಿಕ್‌ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಮುಂಭಾಗದ 
ರಸ್ತೆಯ ಕೆ.ಹೊಸಕೊಪ್ಪ ಕ್ರಾಸ್‌ ಬಳಿ ಗೌತಮಪುರ ಶಾಖೆಯ ಸಿಬ್ಬಂದಿಯವರು ರಾತ್ರಿ ಸುಮಾರು 8-30 ಗಂಟೆಗೆ ಕಾಯುತ್ತಿರುವಾಗ ಸುಮಾರು 9-00 
ಗಂಟೆಯ ಸಮಯದಲ್ಲಿ ಒಂದು ವಾಹನ ಬರುತ್ತಿರುವುದನ್ನು ನಿಲ್ಲಿಸಲು ಸೂಚಿಸಿದಾಗ ಅದು ನಿಲ್ಲದೇ ಮುಂದೆ ಹೋಗಿ 5 ರಿಂದ 10 ಮೀಟರ್‌ 
ದೂರದಲ್ಲಿ ವಾಹನವನ್ನು ನಿಲ್ಲಿಸಿ ಅದರಲ್ಲಿದ್ದ ಆಸಾಮಿಗಳಾದ (1) ನಾಗರಾಜ್‌ ಬಿನ್‌ ಸಣ್ಣ ಹಾಲಪ್ಪ, ಅಂದಾಜು 35 ವರ್ಷ, ಬಸವನಗೊಂಡ ವಾಸಿ 
ಯಡೇಹಳ್ಳಿ ಗ್ರಾಮ, ಸಾಗರ ತಾಲ್ಲೂಕು (2) ವಿರೂಪಾಕ್ಷ ಬಿನ್‌ ಮಸಾಲತಿ ಗೋವಿಂದಪ್ಪ, ಅಂದಾಜು 28 ವರ್ಷ, ಅಶೋಕ ರಸ್ತೆ, ಆನಂದಪುರಂ 
ವಾಸಿ, ಸಾಗರ ತಾಲ್ಲೂಕು ಇವರು ಕೈಗೆ ಸಿಗದೆ ಪರಾರಿಯಾಗಿರುತ್ತಾರೆ. ನಂತರ ವಾಹನವನ್ನು ಪರಿಶೀಲಿಸಲಾಗಿ, ಕೆಂಪು ಬಣ್ಣದ ಮಾರುತಿ ವ್ಯಾನ್‌ 
ಜಿಎ-01-ಎಸ್‌-3956, ಇಂಜಿನ್‌ ನಂ:೯-8-BIN-84560, ಛಾಸ್ಸಿಸ್‌ ನಂ:57-91-1-938065 ಆಗಿರುತ್ತದೆ. ವಾಹನದ ಬಾಡಿಯೊಳಗೆ ಬೀಟೆ ಸೈಜ್‌ 
1250.423 ಎಂ3 ಇದ್ದು, ಈ ಸೈಜುಗಳ ಮೇಲೆ ಛಾಪಾದ ಗುರುತಿರಲಿಲ್ಲ. ಮತ್ತು ಸದರಿ ಸೈಜುಗಳನ್ನು ಸಾಗಿಸಲು ರಹದಾರಿ ಇಲ್ಲದ ಕಾರಣ ಇದು 
ಅಕ್ರಮವೆಂದು ಪರಿಗಣಿಸಿ, ವಾಹನ, ಅರಣ್ಯ ಉತ್ಪನ್ನವನ್ನು ಪ್ರಥಮ ವರ್ತಮಾನ ವರದಿ, ಮಹಜರ್‌ ವರದಿ, ಜಪ್ತು ವರದಿಯೊಂದಿಗೆ ಇಲಾಖಾ ಪರ 
ವಶಪಡಿಸಿಕೊಂಡು ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್‌ 62, 71ಎ). 104ಎ) ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969ರ ಉಪನಿಯಮ 
144, 165ರ ಪ್ರಕಾರ ಆನಂದಪುರಂ ವಲಯದ ಅರಣ್ಯ ಮೊಕದ್ದಮೆ ಸಂಖ್ಯೆ 52/07-08 ನ್ನು ದಾಖಲಿಸಿ, ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರ್ತಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸರ್ಕಾರಿ ನಾಟಾ 
ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ, ಸರ್ಕಾರಿ ನಾಟಾ ಸಂಗ್ರಹಾಲಯ, ಸಾಗರ ಇವರ ಸುಪರ್ಥಿಗೆ 
ಕೊಡಲು ಆದೇಶವಾಗಿದೆ. 

ಈ ಪ್ರಕರಣದಲ್ಲಿ ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ, ಚೋರಡಿ ಇವರು ದಿ:21-11-2007ರಂದು ಈ ನ್ಯಾಯಾಲಯಕ್ಕೆ 
ವಿಚಾರಣಾ ವರದಿಯನ್ನು ಸಲ್ಲಿಸಿ, ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪಿಗಳ ವಿರುದ್ಧ ಜೆ.ಎಂ.ಎಫ್‌.ಸಿ.ಗೆ ದೋಷಾರೋಪಣಾ ಪಟ್ಟಿ ಸಲ್ಲಿಸಲು 
ಮತ್ತು ವಾಹನ, ಅರಣ್ಯ ಉತ್ಪನ್ನವನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಈ ವಾಹನದ ಬಿ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ದಿ ಡೈರೆಕ್ಟರ್‌ ಆಫ್‌ ಟ್ರಾನ್ಸ್‌ಪೋರ್ಟ್‌, ಪಣಜಿ, ಗೋವಾ ಇವರಿಗೆ ಈ 
ನ್ಯಾಯಾಲಯದ ಪತ್ರ ಸಂ:83.೯೦೦./5೯.15/07-08 D೬:21-09-2007 ರಂದು ಪತ್ರ ಬರೆದು ಕೋರಲಾಗಿತ್ತು. ಹಾಗೂ ಅದರ ಪ್ರತಿಯನ್ನು ಸಾರಿಗೆ 
ಅಧಿಕಾರಿ, ಸಾಗರ ಇವರಿಗೆ ಕಳುಹಿಸಿದೆ. ಅದರಂತೆ ಸಾರಿಗೆ ಅಧಿಕಾರಿ, ಸಾಗರ ಇವರು ಈ ನ್ಯಾಯಾಲಯಕ್ಕೆ ಬಿ ಪ್ರತಿಯನ್ನು ಒದಗಿಸಿರುತ್ತಾರೆ. ಬಿ 
ಪ್ರತಿಯಲ್ಲಿ ನಮೂದಿಸಿದ ಆರ್‌.ಸಿ. ಮಾಲೀಕರ ಹೆಸರು ಶ್ರೀ ಎಸ್‌.ನಾಗರಾಜ್‌ ಬಿನ್‌ ಸಣ್ಣಪ್ಪ ಬಸವನಹೊಂಡ, ಯಡೇಹಳ್ಳಿ, ಆನಂದಪುರಂ ಸಾಗರ 
ತಾಲ್ಲೂಕು ಇವರಿಗೆ ದಿ:30-08-2008 ರಂದು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 7(ಬಿ)(1)ರ ಪ್ರಕಾರ 30 ದಿನಗಳ ಕಾಲಾವಕಾಶ ನೀಡಿ 
ನೋಟಿಸ್‌ ಜಾರಿ ಮಾಡಿದೆ. ನಂತರ ಆರ್‌.ಸಿ. ಮಾಲೀಕರು ವಕೀಲರ ಮುಖಾಂತರ ಈ ನ್ಯಾಯಾಲಯಕ್ಕೆ ಕ್ಷೇಮು ಅರ್ಜಿಯನ್ನು ದಿ:15-03-2008 
ರಂದು ಸಲ್ಲಿಸಿರುತ್ತಾರೆ. ಇವರ ಮಧ್ಯಂತರ ವಾಹನ ಬಿಡುಗಡೆಗೆ ಕೋರಿದ ಅರ್ಜಿಯನ್ನು ತಿರಸ್ಕರಿಸಿ ದಿ:20-02-2010 ರಂದು ಆದೇಶವಾಗಿದೆ. 


ದಂ 


ಪ್ರಾಸಿಕ್ಯೂಷನ್‌ ಸಾಕ್ಷಿ ಶ್ರೀ ಬಿ.ಸಿ.ಲೋಕೇಶ್‌, ವನಪಾಲಕ, ಗೌತಮಪುರ ಶಾಖೆ, ಚೋರಡಿ ವಲಯ, ಇವರನ್ನು ದಿ:30-10-2010 ರಂದು 
ಕರೆಯಿಸಿ ಸತ್ಯಪ್ರತಿಜ್ಞೆ ಭೋದಿಸಿ, ಮುಖ್ಯವಿಚಾರಣೆ, ಸಹಾಯಕ ಸರ್ಕಾರಿ ಅಭಿಯೋಜಕ ರವರಿಂದ “ನಾನು 2006 ರಿಂದ 2010-ಜೂನ್‌ವರೆಗೆ 
ಆನಂದಪುರಂ ವಲಯ, ಚೋರಡಿಯ ಗೌತಮಪುರ ಶಾಖೆಯಲ್ಲಿ ವನಪಾಲಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೆ. 2007 ಸೆಪ್ಟೆಂಬರ್‌-10 ರಂದು 
ಹಿರೇಹರಕ ಶಾಖೆಯ ವನಪಾಲಕರ ದೂರವಾಣಿಗೆ ಬಂದ ಖಚಿತ ವರ್ತಮಾನದ ಮೇರೆಗೆ ಶಿಕಾರಿಪುರ-ಆನಂದಪುರಕ್ಕೆ ಹೋಗುವ ರಸ್ತೆಯ 
ಕೆ.ಹೊಸಕೊಪ್ಪ ಬಳಿ ಕಾಯುತ್ತಿರುವಾಗ ರಾತ್ರಿ 9-00 ಗಂಟೆ ಸಮಯಕ್ಕೆ ಕೆ.ಹೊಸಕೊಪ್ಪ ಕಡೆಯಿಂದ ಒಂದು ಓಮ್ನಿ ವಾಹನ ಬರುತ್ತಿದ್ದು, ಅದನ್ನು 


ನಿಲ್ಲಿಸಲು ಸೂಚಿಸಿದೆವು. ವಾಹನವನ್ನು ನಿಲ್ಲಿಸದೇ ಹೋಗಲಾಗಿ, ಅದನ್ನು ಬೈಕಿನ ಸಹಾಯದಿಂದ ಬೆನ್ನಟ್ಟದಾಗ ಆನಂದಪುರಂನ ಸಿದ್ದೇಶ್ವರ ಕಾಲೋನಿಯ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೬೯೯ 





ಬಳಿ ವಾಹನವನ್ನು ನಿಲ್ಲಿಸಿ, ಅದರಲ್ಲಿದ್ದ 2 ಜನ ಆರೋಪಿಗಳು ಓಡಲು ಪ್ರಯತ್ನಿಸಿದರು. ಬ್ಯಾಟರಿ ಬೆಳಕಿನ ಸಹಾಯದಿಂದ ವಾಹನ ಚಾಲಕನನ್ನು 
ನಾಗರಾಜ ಎಂದು ವನಪಾಲಕ ಡಿ.ಎಸ್‌. ಶಿವಮೂರ್ತಿಯವರು ಗುರುತಿಸಿದ್ದು, ಇನ್ನೊಬ್ಬನು ನನಗೆ ಪರಿಚಯವಿದ್ದ ವಿರುಪಾಕ್ಷನಾಗಿದ್ದು, ಅವರನ್ನು 
ಬೆನ್ನಟ್ಟಿದರೂ ಸಿಕ್ಕಿರುವುದಿಲ್ಲ. ನಂತರ ವಾಹನವನ್ನು ಪರಿಶೀಲಿಸಿದಾಗ ಅದರಲ್ಲಿ ಒಣಗಿದ ಒರಟು ಕೆತ್ತನೆ ಮಾಡಿದ 12 ಬೀಟೆ ಸೈಜುಗಳಿದ್ದವು. ನಂತರ 
ಇಬ್ಬರು ಸ್ಥಳೀಯ ಪಂಚರನ್ನು ಕರೆಸಿ, ಅವರ ಸಮಕ್ಷಮ ಸೈಜುಗಳನ್ನು ಅಳತೆ ಮಾಡಿ ಕ್ರಮ ಸಂಖ್ಯೆ ಕೊಟ್ಟು, ಇಲಾಖಾ ಛಾಪಾ ಹೊಡೆದು, ಅವುಗಳನ್ನು 
ಮತ್ತು ವಾಹನವನ್ನು ಮಹಜರ್‌ ಅಡಿಯಲ್ಲಿ ಅಮಾನತ್ತು ಪಡಸಿಕೊಂಡೆವು. ವಾಹನ ಸಂಖ್ಯೆ ಜಿಎ-01-ಎಸ್‌-3956 ಆಗಿತ್ತು. ನಂತರ ವಾಹನ ಮತ್ತು 
ತುಂಡುಗಳನ್ನು ಕಛೇರಿಗೆ ಸಾಗಿಸಿ, ಪ್ರಥಮ ವರ್ತಮಾನ ವರದಿಯನ್ನು, ಜಪ್ತು ವರದಿಯನ್ನು ನಾನೇ ದಾಖಲಿಸಿರುತ್ತೇನೆ. ಮುಂದಿನ ತನಿಖೆಯನ್ನು 
ವಲಯ ಅರಣ್ಯಾಧಿಕಾರಿಗಳಿಗೆ ವಹಿಸಿರುತ್ತೇನೆ. ಆ ದಿನ ಸ್ಥಳದಲ್ಲಿ ಮಾಡಿದ ಮಹಜರ್‌ ಈಗ ನೋಡುತ್ತಿದ್ದು ಅದನ್ನು ನಿಪಿ-1! ಎಂದು, ಅದರಲ್ಲಿನ ನನ್ನ 
ಸಹಿಯನ್ನು ನಿಪಿ-1ಎ ಎಂದು, ಪ್ರಥಮ ವರ್ತಮಾನ ವರದಿಯನ್ನು ನಿಪಿ-2 ಎಂದು, ಅದರಲ್ಲಿನ ನನ್ನ ಸಹಿಯನ್ನು ನಿಪಿ-2ಎ ಎಂದು, ಜಪ್ತು 
ವರದಿಯನ್ನು ನಿಪಿ-3 ಎಂದು, ಅದರಲ್ಲಿನ ನನ್ನ ಸಹಿಯನ್ನು ನಿಪಿ-3ಎ ಎಂದು ಗುರುತಿಸಿದೆ. ಸದರಿ ವಾಹನವನ್ನು ಅರಣ್ಯ ಉತ್ಪನ್ನವನ್ನು ಅಕ್ರಮವಾಗಿ 
ಸಾಗಿಸಲು ಉಪಯೋಗಿಸಿರುವುದರಿ೦ದ ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರುತ್ತಾರೆ. ಸಾಕ್ಷಿಯನ್ನು ಪುನ: ದಿ:05-03-2011 ರಂದು 
ಕರೆಯಿಸಿ ಸತ್ಯಪತ್ರಿಜ್ಜೆ ಬೋದಿಸಲಾಯಿತು. 

ಪಾಟಿಸವಾಲು ಎ.ಎ.ಕೆ. ವಕೀಲರಿಂದ “ದಿ:10-09-2007 ರಂದು ರಾತ್ರಿ 8-15ರ ಸಮಯದಲ್ಲಿ ಖಚಿತ ವರ್ತಮಾನ ಬಂದಿತ್ತು. ರಾತ್ರಿ 
8-20ಕ್ಕೆ ಕಛೇರಿಯಿಂದ ಹೊರಟೆವು. ಘಟನಾ ಸ್ಥಳ ಮುಖ್ಯರಸ್ತೆಯಾಗಿದ್ದು, ಸಾಕಷ್ಟು ವಾಹನಗಳ ಸಂಚಾರ ಇರುತ್ತದೆ ಎಂದರೆ ಸರಿ. ಶಿವಮೂರ್ತಪ್ಪ. 
ವಲಪಾಲಕ, ಹಾಲಪ್ಪ, ಅರಣ್ಯ ರಕ್ಷಕ, ಅಬ್ಬುಲ್‌ ಲತೀಫ್‌ ಅರಣ್ಯ ರಕ್ಷಕರು ನನ್ನೊಂದಿಗೆ ಇದ್ದರು. ಆನಂದಪುರಂನಿಂದ ಘಟನಾ ಸ್ಥಳಕ್ಕೆ ಸುಮಾರು 3 
ಕಿ.ಮೀ. ಅಂತರವಿರುತ್ತದೆ. ಕೆ.ಹೊಸಕೊಪ್ಪ ಕ್ರಾಸ್‌ ಬಳಿ ಮರೆಯಲ್ಲಿ ನಿಂತು ಕಾಯುತ್ತಿದ್ದೆವು. ಸುಮಾರು ಅರ್ಧಗಂಟೆ ಸ್ಥಳದಲ್ಲಿ ಇದ್ದೆವು. ಆ ಸಮಯದಲ್ಲಿ 
ಆ ರಸ್ತೆಯಲ್ಲಿ ಬೇರೆ ವಾಹನಗಳ ಓಡಾಟವಿರಲಿಲ್ಲ. ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ವಾಹನ ಬಂದಿತ್ತು. ಸುಮಾರು ಅರ್ಧ ಕಿ.ಮೀ. ದೂರದಿಂದ ವಾಹನ 
ಬರುತ್ತಿರುವುದನ್ನು ಗಮನಿಸಿದೆವು. ಘಟನಾ ಸ್ಥಳದಿಂದ ಸಿದ್ದೇಶ್ವರ ಕಾಲೋನಿ ಬಳಿ ವಾಹನವನ್ನು ಬೆನ್ನಟ್ಟಿ ತಡೆದು ನಿಲ್ಲಿಸಿದೆವು. ಘಟನಾ ಸ್ಥಳದಿಂದ 
ಸಿದ್ದೇಶ್ವರ ಕಾಲೋನಿಗೆ ಸುಮಾರು 6 ಕಿ.ಮೀ. ಅಂತರವಿರುತ್ತದೆ. ಓಮ್ನಿಯಲ್ಲಿದ್ದವರನ್ನು ಹಿಡಿಯಲು ಪ್ರಯತ್ನಿಸಿದ್ದು, 50 ರಿಂದ 100 ಮೀ. ದೂರ 
ಬೆನ್ನಟ್ಟಿದರೂ ಅವರು ಸಿಕ್ಕಿರುವುದಿಲ್ಲ. ಅವರು ಪಶ್ಚಿಮ ದಿಕ್ಕಿಗೆ ಓಡಿರುತ್ತಾರೆ. ಆರೋಪಿಗಳ ಪರಿಚಯ ನನಗೆ ಇರುತ್ತದೆ. ಎರಡನೇ ಆರೋಪಿಯ ಅಣ್ಣ 
ಕಟ್ಟಿಗೆ ವ್ಯಾಪಾರ ಮಾಡುತ್ತಿದ್ದು, ಅವರ ಪರಿಚಯ ನನಗೆ ಇರುತ್ತದೆ. ಒಂದನೇ ಆರೋಪಿಯ ಮನೆ ಪ್ಲಾಂಟೇಶನ್‌ ಬಳಿ ಇದ್ದು, ಹಾಗಾಗಿ ಅವರು 
ಪರಿಚಿತರು. ಅರಣ್ಯ ರಕ್ಷಕರಾದ ಹಾಲಪ್ಪ ಮತ್ತು ಲತೀಫ್‌ ಇಂಜಿನ್‌ ನಂಬರ್‌ ಮತ್ತು ಛಾಸ್ಸಿಸ್‌ ನಂಬರ್‌ನ್ನು ನೋಡಿ ಹೇಳಿದರು. ಹಾಲಪ್ಪ ಛಾಪಾ 
ಹೊಡೆದಿರುತ್ತಾರೆ. ಲತೀಫ್‌ ಕ್ರಮ ಸಂಖ್ಯೆ ಅ.ಮೊ. ಸಂಖ್ಯೆಯನ್ನು ಕೆಂಪು ಬಣ್ಣದಿಂದ ನಮೂದಿಸಿರುತ್ತಾರೆ. ರಾತ್ರಿ 10 ಗಂಟೆ 10 ನಿಮಿಷಕ್ಕೆ 
ಪ್ರಾರಂಭಿಸಿದೆವು. ಅಲ್ಲಿ ಬೆಳಕಿಗೆ ಬೀದಿ ದೀಪ, ಟಾರ್ಚ್‌ನ್ನು ಬಳಸಿಕೊಂಡೆವು. ಬೀದಿ ದೀಪದ ಕಂಬದ ಸಂಖ್ಯೆ ನೆನಪಿಲ್ಲ. ವಾಹನ ತಡೆದು ನಿಲ್ಲಿಸಿದ 
ಸ್ಥಳದ ಸುತ್ತಮುತ್ತ ಮನೆ ಇರುವುದಿಲ್ಲ. ಅಲ್ಲಿ ಮೆಟ್ರಿಕ್‌ ನಂತರದ ವಿದ್ಯಾರ್ಥಿ ನಿಲಯವಿದೆ. ಮಹಜರ್‌ ನನ್ನ ಹಸ್ತಾಕ್ಷರದಲ್ಲಿದೆ. ವಾಹನ ಹಿಡಿದ ಪೂರ್ವಕ್ಕೆ 


ದಂ 


ಸಿದ್ದೇಶ್ವರ ಕಾಲೋನಿಗೆ ಹೋಗುವ ರಸ್ತೆ, ಪಶ್ಚಿಮಕ್ಕೆ ಗೋಕುಲ ಕ್ರಿಸ್ತಾಶ್ರಮಕ್ಕೆ ಹೋಗುವ ಮಣ್ಣು ರಸ್ತೆ ಉತ್ತರಕ್ಕೆ ಬಾಲಕಿಯರ ವಿದ್ಯಾರ್ಥಿ ನಿಲಯ, ದಕ್ಷಿಣಕ್ಕೆ 
ಸಿದ್ದೇಶ್ವರ ದೇವರ ಗಡಿ ಇರುತ್ತದೆ. ಈ ಚತುರ್ಗಡಿಯನ್ನು ನಾವು ಮಹಜರ್‌ನಲ್ಲಿ ನಮೂದಿಸಿರುವುದಿಲ್ಲ. ಸದರಿ ಘಟನೆ ಕುರಿತು ಪ್ರಥಮ ವರ್ತಮಾನ 
ವರದಿ ತಯಾರಿಸಿದ ನಂತರ ಬೇರೆ ತನಿಖೆ ಮಾಡಿರುವುದಿಲ್ಲ. ನಾಗರಾಜ ಎಂಬುವವರು ಕೂಲಿ ಮಾಡಿ ಜೀವನ ನಡೆಸುತ್ತಾರೆಂದರೆ ನಿಜ. ಹಾಗೂ 
ಅವರು ಅಂಗವಿಕಲರೆಂದರೆ ನಿಜ. ದಿನನಿತ್ಯದ ಓಡಾಟಕ್ಕೆ ತೊಂದರೆ ಎಂದರೆ ಸರಿಯಲ್ಲ. ಅವರು ಚಟುವಟಿಕೆಯಿಂದ ಕೂಡಿರುತ್ತಾರೆ. ಅವರು ಅತೀ 
ವೇಗವಾಗಿ ಓಡಲು ಆಗುವುದಿಲ್ಲ ಎಂದರೆ ಇರಬಹುದು. ನಮ್ಮ ಸಿಬ್ಬಂದಿಗಳೆಲ್ಲರೂ ಸಮರ್ಥರೆಂದರೆ ಸರಿ. ಸದರಿ ದಿನದಂದು ವಾಹನವನ್ನು ಆ ದಿನ 
ಬೆನ್ನಟ್ಟಿದೆವು. ಸಿದ್ದೇಶ್ವರ ಕಾಲೋನಿಯ ಬಳಿ ನಿಲ್ಲಿಸಿದೆವು. ಆರೋಪಿಗಳು ಓಡಿಹೋದರು ಎಂಬುದು ಸುಳ್ಳು ಎಂದರೆ ಸರಿಯಲ್ಲ. ಇಲಾಖೆಯಲ್ಲಿ ನನ್ನ 
ಅಸ್ತಿತ್ವ ತೋರಿಸಿಕೊಳ್ಳಲು ಸುಳ್ಳು ಕೇಸು ದಾಖಲಿಸಿದ್ದೇನೆಂದರೆ ಸರಿಯಲ್ಲ”. 

ಡಿಫೆನ್ಸ್‌ ಸಾಕ್ಷಿ ಹೇಳಿಕೆ ಪಡೆಯಲು ದಿ:20-11-2010, 02-04-2011, 28-05-2011 ರಂದು ಮತ್ತು ವಾದ ಮಂಡಿಸಲು 
ದಿ:28-01-2011ರಂದು ದಿನಾಂಕ ನೀಡಿ ತಿಳಿಸಿದರೂ ಸಹ ಡಿಫೆನ್ಸ್‌ ಕಡೆಯವರು ಯಾರು ವಿಚಾರಣೆಗ ಹಾಜರಾಗಿರುವುದಿಲ್ಲ. ಡಿಫೆನ್ಸ್‌ ಕಡೆಯವರಿಗೆ ಈ 
ಪ್ರಕರಣದಲ್ಲಿ ಹೇಳಿಕೆ ನೀಡಲು ಮತ್ತು ವಾದ ಮಂಡಿಸಲು ಆಸಕ್ತಿ ಇಲ್ಲವೆಂದು ತೀರ್ಮಾನಿಸಿ ಮು೦ದಿನ ಕ್ರಮಕೈಗೊಳ್ಳಲಾಯಿತು. 

ಸಹಾಯಕ ಸರ್ಕಾರಿ ಅಭಿಯೋಜಕರು ದಿ:28-05-2011ರಂದು ವಾದ ಮಂಡಿಸಿ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನವನ್ನು ಕಳ್ಳ ಸಾಗಾಣಿಕೆ 
ಮಾಡುತ್ತಿರುವ ಸಮಯದಲ್ಲಿ ವಾಹನವನ್ನು ಅರಣ್ಯ ಉತ್ಪನ್ನ ಸಮೇತ ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ, ಜೋರಡಿ ಇವರು 
ಜಪ್ಪುಮಾಡಿ, ಪ್ರಥಮ ವರ್ತಮಾನ ವರದಿ, ಜಪ್ತಿ ವರದಿ, ಮಹಜರ್‌ ವರದಿಯನ್ನು ಈ ನ್ಯಾಯಾಲಯಕ್ಕೆ ಹಾಜರ್ತಡಿಸಿರುತ್ತಾರೆ. ಆದ್ದರಿಂದ ಈ 
ವಾಹನದಲ್ಲಿ ಅರಣ್ಯ ಉತ್ಪನ್ನ ಕಳ್ಳ ಸಾಗಾಣಿಕೆ ಮಾಡಿದ ಬಗ್ಗೆ ಸಾಬೀತಾಗಿದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಈ ಪ್ರಕರಣದಲ್ಲಿ ವಾಸ್ತಾವಾಂಶ ಮತ್ತು ಕಾನೂನಿನ ವಸ್ತುಸ್ಥಿತಿ ಈ ಕೆಳಗಿನಂತಿದೆ. 
1. ಆರ್‌.ಸಿ. ಮಾಲೀಕರು ಹಾಗೂ ಅರ್ಜಿದಾರರು ಮಾರುತಿ ವ್ಯಾನ್‌ ಜಿಎ-01-ಎಸ್‌-3956 ರಲ್ಲಿ ಬೀಟೆ ನಾಟಾ 120.423 ಎಂತಿನ್ನು 
ದಿ:10-09-2007 ರಂದು ಅಕ್ರಮವಾಗಿ ಅರಣ್ಯ ಉತ್ಪನ್ನವನ್ನು ಸಾಗಿಸಲು ಉಪಯೋಗಿಸಲಾಗಿತ್ತೇ? ಹಾಗೂ ಈ ರೀತಿ ಸಾಗಿಸುವ ಮುಖಾಂತರ ಅರಣ್ಯ 
ಅಪರಾಧವೆಸಗಿ ಕರ್ನಾಟಕ ಅರಣ್ಯ ಕಾಯಿದೆ ಮತ್ತು ನಿಯಮವನ್ನು ಉಲ್ಲಂಘಿಸಲಾಗಿದೆಯೇ? 


2) 


೨೭೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





2. ಕರ್ನಾಟಕ ಅರಣ್ಯ ವಿಧಿ 7॥ಬಿ)(1ರ ಪ್ರಕಾರ ವಾಹನದ ಮಾಲೀಕರಿಗೆ ಕಾರಣ ಕೇಳಿ ನೋಟಿಸ್‌ ನೀಡಲಾಗಿದೆಯೇ? ಹಾಗೂ ಮಾಲೀಕರವರಿಗೆ 
ಅವರ ಅಹವಾಲನ್ನು ಮಂಡಿಸಿ ಸಮರ್ಥಿಸಿಕೊಳ್ಳಲು ಸಾಕಷ್ಟು ಅವಕಾಶವನ್ನು ನೀಡಲಾಗಿದೆಯೇ? 
3. ವಾಹನದ ಮಾಲೀಕರು ಅಥವಾ ಅವರ ವಾಹನ ಚಾಲಕನಾಗಲೀ ಅಥವಾ ಅವರ ಪ್ರತಿನಿಧಿಯಾಗಲೀ ಮಾರುತಿ ವ್ಯಾನ್‌ನಲ್ಲಿ ಅಕ್ರಮವಾಗಿ 
ಸರ್ಕಾರದ ಸ್ವತ್ತಾದ ಬೀಟೆ ನಾಟಾವನ್ನು ಸಾಗಿಸಲು ಶಾಮಿಲಾಗಿದ್ದಾರೆಯೇ? ಹಾಗೂ ಈ ವಾಹನವನ್ನು ಇಂತಹ ಅಕ್ರಮ ಕಾನೂನು ಬಾಹಿರ ಅರಣ್ಯ 
ಉತ್ಪನ್ನ ಸಾಗಾಣಿಕೆಗೆ ಉಪಯೋಗಿಸದಂತೆ ವಾಹನದ ಮಾಲೀಕರು, ವಾಹನದ ಚಾಲಕರು ಅಥವಾ ಅವರ ಪ್ರತಿನಿಧಿಗಳು ಸಾಕಷ್ಟು ಸೂಕ್ತ ಮುನ್ನೆಚ್ಚರಿಗೆ 
ತೆಗೆದುಕೊಂಡಿರುತ್ತಾರೆಯೇ? 
4. ತೀರ್ಮಾನಕ್ಕೆ ಬರಬಹುದಾಗಿದೆ. 

ಈ ಮೇಲಿನ ಅಂಶಗಳಿಗೆ ಈ ಕೆಳಗಿನಂತೆ ಉತ್ತರಿಸಿ ಈ ಕೆಳಗಿನಂತೆ ತೀರ್ಮಾನಕ್ಕೆ ಬರಲಾಗಿದೆ, ಅದಕ್ಕೆ ಕಾರಣಗಳು ಈ ಕೆಳಗಿನಂತೆ 
ನೀಡಲಾಗಿದೆ. 
1. ಒಂದನೇ ಅಂಶಕ್ಕೆ ಹೌದು ಎಂತಲೂ 
2. ಎರಡನೇ ಅಂಶಕ್ಕೆ ಹೌದು ಎಂತಲೂ 
3. ಮೂರನೇ ಅಂಶದ ಮೊದಲ ಭಾಗದ ಪ್ರಶ್ನೆಗೆ ಹೌದು ಎಂತಲು ಎರಡನೇ ಭಾಗದ ಪಕಶ್ನೆಗೆ ಇಲ್ಲವೆಂಬುದಾಗಿರುತ್ತದೆ. 
ಅಂಶ-1: 

ದಿ:10-09-2007 ರಂದು ಆನಂದಪುರಂ ವಲಯ, ಚೋರಡಿಯ ಹಿರೇಹರಕ ಶಾಖೆಯ ವನಪಾಲಕ ಮತ್ತು ಸಿಬ್ಬಂದಿಯೊಂದಿಗೆ ಬಂದ 
ಖಚಿತ ವರ್ತಮಾನದ ಮೇರೆಗೆ ಸಾಗರ ತಾ। ಆನಂದಪುರಂ ಹೋಬಳಿ ಸಿದ್ದೇಶ್ವರ ಕಾಲೋನಿಯ ರಸ್ತೆಯಲ್ಲಿ ಕೆ.ಹೊನಕೊಪ್ಪ ಕ್ರಾಸ್‌ ಬಳಿ ರಾತ್ರಿ 
ಸುಮಾರು 8-30 ಗಂಟೆಗೆ ಕಾಯುತ್ತಿರುವಾಗ ರಾತ್ರಿ ಸುಮಾರು 9-00 ಗಂಟೆಯ ಸಮಯದಲ್ಲಿ ಒಂದು ವಾಹನ ಜಿಎ-01-ಎಸ್‌-3956 
ಬರುತ್ತಿರುವುದನ್ನು ನಿಲ್ಲಿಸಲು ಸೂಚಿಸಿದರೂ ನಿಲ್ಲಿಸದೇ ಮುಂದೆ ಹೋದಾಗ ಬೆನ್ನಟ್ಟಿ ಹಿಡಿದು ವಾಹನ ಪರಿಶೀಲಿಸಲಾಗಿ, ಅದರಲ್ಲಿ ಬೀಟೆ ನಾಟಾ 
12=0.423 ಎಂ3ನ್ನು ಅಕ್ರಮವಾಗಿ ಸಾಗಿಸಿದ ಬಗ್ಗೆ ವಾಹನ ಮತ್ತು ಬೀಟೆ ನಾಟಾವನ್ನು ಇಲಾಖಾಪರ ಜಪ್ತು ಮಾಡಿ ಪ್ರಥಮ ವರ್ತಮಾನ ವರದಿ, 
ಜಪ್ತು ವರದಿ, ಮಹಜರ್‌ ವರದಿ ಸಾಕ್ಷಿಗಳ ಸಹಿಯೊಂದಿಗೆ ಈ ನ್ಯಾಯಾಲಯಕ್ಕೆ ವಾಹನ ಮತ್ತು ಬೀಟೆ ನಾಟಾವನ್ನು ಹಾಜರಡಿಸಿರುತ್ತಾರೆ. ಇದರಿಂದ ಈ 
ವಾಹನದಲ್ಲಿ ಬೀಟಿ ನಾಟಾವನ್ನು ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಿದ್ದರಿಂದ ಕರ್ನಾಟಕ ಅರಣ್ಯ ಕಾಯಿದೆ ಮತ್ತು ಕಾನೂನನ್ನು 
ಉಲ್ಲಂಘಿಸಿರುತ್ತಾರೆ೦ದು ನನ್ನ ಉತ್ತರವಾಗಿದೆ. 
ಅಂಶ-2: 

ಆರ್‌.ಸಿ. ಮಾಲೀಕರಾದ ಶ್ರೀ ನಾಗರಾಜ ಬಿನ್‌ ಸಣ್ಣಪ್ಪ 36 ವರ್ಷ, ಬಸವನಹೊಂಡ ಯಡೇಹಳ್ಳಿ, ಆನಂದಪುರಂ ಹೋಬಳಿ, ಸಾಗರ 
ತಾಲ್ಲೂಕು ಇವರು ದಿ:15-03-2008 ರಂದು ನ್ಯಾಯಾಲಯಕ್ಕೆ ವಕೀಲರ ಮುಖಾಂತರ ಕ್ಷೇಮು ಅರ್ಜಿ ಸಲ್ಲಿಸಿರುತ್ತಾರೆ. "ಬಿ' ಎಕ್ಸ್‌ಟ್ರ್ಯಾಕ್ಟ್‌ನಲ್ಲಿ 
ನಮೂದಿಸಿದಂತೆ ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 7ಬಿ (1ರ ಪ್ರಕಾರ ಕಾರಣ ಕೇಳಿ ಪತ್ರವನ್ನು ದಿ:30-08-2008ರಂದು ಅಂಚೆ ಮೂಲಕ 
ಜಾರಿ ಮಾಡಿದೆ. ನಂತರ ಡಿಫೆನ್ಸ್‌ ಕಡೆ ಸಾಕ್ಷಿ ಹೇಳಿಕೆ ಪಡೆಯಲು ಮೂರು ಬಾರಿ ದಿನಾಂಕಗಳನ್ನು ನೀಡಲಾಗಿದ್ದು. ಮತ್ತು ಡಿಫೆನ್ಸ್‌ ವಾದ ಮಂಡಿಸಲು 
ಒಂದು ಬಾರಿ ದಿನಾಂಕಗಳನ್ನು ನೀಡಲಾಗಿತ್ತು. ಇದರಿಂದ ಆರ್‌.ಸಿ. ಮಾಲೀಕರಿಗೆ ತಮ್ಮ ಅಹವಾಲನ್ನು ಮಂಡಿಸಲು ಈ ನ್ಯಾಯಾಲಯ ಬಹಳಷ್ಟು 
ಕಾಲಾವಕಾಶ ನೀಡಿದೆ ಎಂಬುದು ನನ್ನ ಉತ್ತರವಾಗಿದೆ. 
ಅಂಶ-3: 

ದಿ:10-09-2007 ರಂದು ಮಾರುತಿ ವ್ಯಾನ್‌ ಜಿಎ-01-ಎಸ್‌-3956 ರಲ್ಲಿ ಬೀಟೆ ಸೈಜು 12=0.423 ಎಂತ3ನ್ನು ಅಕ್ರಮವಾಗಿ 
ಸಾಗಿಸುತ್ತಿದ್ದಾಗ, ಆನಂದಪುರಂ ವಲಯ ಜೋರಡಿಯ ಹಿರೇಹರಕ ಶಾಖೆಯ ವನಪಾಲಕ ಮತ್ತು ಸಿಬ್ಬಂದಿಯವರು ಪತ್ತೆಹಚ್ಚಿ ಪ್ರಥಮ ವರ್ತಮಾನ 
ವರದಿ, ಜಪ್ತಿ ವರದಿ, ಮಹಜರ್‌ ವರದಿಯನ್ನು ಸಾಕ್ಷಿಗಳ ಸಹಿಯೊಂದಿಗೆ ಮತ್ತು ಈ ನ್ಯಾಯಾಲಯಕ್ಕೆ ವಲಯ ಅರಣ್ಯಾಧಿಕಾರಿ, ಆನಂದಪುರಂ 
ವಲಯ, ಚೋರಡಿ ಇವರು ವಿಚಾರಣಾ ವರದಿ ಸಲ್ಲಿಸಿ, ಜಪ್ತಾದ ವಾಹನ ಮತ್ತು ವಾಹನದಲ್ಲಿದ್ದ ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ಶಿಫಾರಸ್ಸು ಮಾಡಿರುತ್ತಾರೆ. ಪ್ರಾಸಿಕ್ಯೂಷನ್‌ ಸಾಕ್ಷಿ ಹೇಳಿಕೆಗೂ ಮತ್ತು ಈ ನ್ಯಾಯಾಲಯಕ್ಕೆ ಹಾಜರ್ರಡಿಸಿದ ದಾಖಲೆಗಳಿಗೂ ಒಂದಕ್ಕೊಂದು 
ತಾಳೆಯಾಗಿರುತ್ತದೆ. ಆರ್‌.ಸಿ. ಮಾಲೀಕರು ದಿ:15-03-2008ರಂದು ಸಲ್ಲಿಸಿದ ಅರ್ಜಿಯಲ್ಲಿ ತಿಳಿಸಿದಂತೆ, ಅರ್ಜಿದಾರರು ಮುಗ್ದರೆನ್ನುವುದಕ್ಕಾಗಲೀ, 
ಮಹಜರ್‌ನಲ್ಲಿ ತಿಳಿಸಿದಂತೆ ಬಾಧ್ಯತೆದಾರರು ಈ ವಾಹನವನ್ನು ಅಕ್ರಮ ಸಾಗಾಣಿಕೆಗೆ ಕಳುಹಿಸಿಲ್ಲವೆನ್ನುವುದಕ್ಕಾಗಲೀ, ಅಲ್ಲದೇ ವಾಹನ ಮಾಲೀಕರ 
ಗಮನಕ್ಕೆ ಬಾರದೇ ಈ ಕೃತ್ಯ ನಡೆದಿದೆನ್ನುವುಕ್ಕಾಗಾಲೀ, ಅಲ್ಲದೇ ಈ ಪ್ರಕರಣದಲ್ಲಿ ಆರ್‌.ಸಿ. ಮಾಲೀಕರು ಭಾಗಿಯಾಗಿಲ್ಲವೆನ್ನುವುದಕ್ಕಾಗಲೀ ಈ ಬಗ್ಗೆ 
ಯಾವುದೇ ಸಾಕ್ಷ್ಯಾಧಾರಗಳನ್ನು ವಿಚಾರಣಾ ಸಮಯದಲ್ಲಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುವುದಿಲ್ಲ. 

ಅಲ್ಲದೇ, ವಾಹನ ಮಾಲೀಕರಾಗಲೀ, ಅವರ ಪರ ಚಾಲಕರಾಗಲೀ ಅಥವಾ ಅವರ ಪ್ರತಿನಿಧಿಗಳಾಗಲೀ ವಾಹನದಲ್ಲಿ ಕಳ್ಳ 
ಸಾಗಾಣಿಕೆಯಾಗದಂತೆ ಮುನ್ನಚ್ಚಿರಿಕೆ ಕ್ರಮವಹಿಸಬೇಕಾಗಿರುತ್ತದೆ. ಈ ಬಗ್ಗೆ ಗೌರವನ್ನಿತ ಮಾನ್ಯ ಉಚ್ಚ ನ್ಯಾಯಾಲಯ ಕರ್ನಾಟಕವು ಈ ಕೆಳಗಿನಂತೆ 
ಆದೇಶ ನೀಡಿರುವುದನ್ನು ಉಲ್ಲೇಖಿಸುತ್ತಾ, 

The Hon'ble high Court of Karnataka Bangalore in the case of - Ramesh N Dixit V/S State of Karnataka, 1987 (2) 
Kar.L.j.Sh.N.278:ILR 1985 Kar.2571 held that the owners required to show under sub-section (2) of section 71-B is that he, his 


agent, if any and the person in charge of the vehicle (In this case the driver) each, had taken all reasonable and necessary 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೭೦೧ 





precautions against the misusing of the vehicle and that this offence had been committed without the knowledge or connivance any 
Of the MS RE Te It is not merely enough if the truck owner says that 
his truck had been misused without his knowledge or connivance, but in addition he is bound to show that he had taken all 
reasonable and necessary precautions against such misuse. ಅಲ್ಲದೇ ಯಾರೂ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನವನ್ನು ಕಳ್ಳಸಾಗಾಣಿಕೆ 
ಮಾಡದಂತೆ ಆರ್‌.ಸಿ. ಮಾಲೀಕರಾಗಲೀ, ಅವರ ಪರ ವಾಹನ ಚಾಲಕರಾಗಲೀ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿರುವುದಿಲ್ಲ ಎಂಬುದು ನನ್ನ 
ಉತ್ತರವಾಗಿರುತ್ತದೆ. 
ಅಂಶ-4: 
ಈ ಮೇಲಿನ ಅಂಶಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಮತ್ತು ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು, ವಾದವನ್ನು ಕೇಳಿ ಈ ಕೆಳಕಂಡಂತೆ 
ಆದೇಶಿಸಲಾಗಿದೆ. 
ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಮನೋಜ್‌ ಕುಮಾರ್‌ ತ್ರಿಪಾಠಿ, ಭಾ.ಅ.ಸೇ., ಅಧಿಕೃತ 
ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 71(ಎ) ರಿಂದ 
(ಜಿ) ಕಾಯಿದೆ ಪ್ರಕಾರ ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ, ಚೋರಡಿ ಇವರು ಜಪ್ತು ಮಾಡಿದ ಮಾರುತಿ ವ್ಯಾನ್‌ ಜಿಎ-01-ಎಸ್‌-3956 
(ಇಂಜಿನ್‌ ನಂ:೯-8-BIN-84560, ಛಾಸ್ಸಿಸ್‌ ನಂಬರ್‌:51-91-1-938065) ಮತ್ತು ಈ ವಾಹನದಲ್ಲಿ ಕರ್ನಾಟಕ ಸರ್ಕಾರದ ಸಂಪತ್ತು ಆದ ಬೀಟೆ 
ನಾಟಾ 12=0.423ಎಂ3ನ್ನು ಸರ್ಕಾರಕ್ಕೆ ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ 
ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ 
ಸರಿಪಡಿಸಿ ದಿ:25-06-2011 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 
30(ಮೂವತ್ರು) ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 
ಅಧಿಕೃತ ಅಧಿಕಾರಿ ಹಾಗೂ 
ಪಿ.ಆರ್‌.715 ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಕ್ರ: ಬಿತಿ:ಅಮೊ:ವಾಹನ:ವಿವ:-19/09-10, ದಿನಾಂಕ:25-06-2011 
ಉಪಸ್ಥಿತರು : ಶ್ರೀ ಮನೋಜ್‌ಕುಮಾರ್‌ ತ್ರಿಪಾಠಿ, ಭಾ.ಅ.ಸೇ., 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ. 
ಪಿರ್ಯಾಧಿದಾರರು : ವಲಯ ಅರಣ್ಯಾಧಿಕಾರಿ, 
ಸೊರಬ ವಲಯ, ಸೊರಬ. 
(ಮಾನ್ಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 
ಭಾದ್ಯತೆದಾರರು : ಶ್ರೀ ಶಿಫಾತುಲ್ಲಾ ಬಿನ್‌ ಅಬ್ದುಲ್‌ ಸತ್ತಾರ್‌ ಸಾಬ್‌, 
ಆಜಾದ್‌ ಸ್ಟ್ರೀಟ್‌, ಆನವಟ್ಟಿ, ಸೊರಬ ತಾ| 
ಇವರ ಜಿ.ಪಿ.ಎ.ದಾರರಾದ 
ಶ್ರೀ ರವಿ ಟಿ. ನಾಯ್ಕ ಬಿನ್‌ ತಿಮ್ಮಪ್ಪ, 31 ವರ್ಷ, ಚನ್ನಪಟ್ಟಣ, ಚಂದ್ರಗುತ್ತಿ ಹೋಬಳಿ, ಸೊರಬ ತಾ॥ 
(ಮಾನ್ಯ ಬಿ. ತ್ನಾಗಮೂರ್ತಿ, ವಕೀಲರು) 
ಪ್ರಸ್ತಾವನೆ:- 
ದಿ:26-08-2009 ರಂದು ಅರಣ್ಯ ಉತ್ಪನ್ನವನ್ನು ಲಗ್ಗೇಜ್‌ ಆಟೋ ಕೆಎ-15-3141ರಲ್ಲಿ ಅಕ್ರಮವಾಗಿ ಸಾಗಿಸಿದ ಬಗ್ಗೆ ಸೊರಬ ವಲಯ 
ಚಂದ್ರಗುತ್ತಿ ಶಾಖೆಯ ವನಪಾಲಕರು ಪತ್ತೆಹಚ್ಚಿ ಬರೆದ ಮಹಜರ್‌ನ ವಿವರ ಈ ಕೆಳಗಿನಂತಿದೆ. 
ದಿನಾಂಕ:26-08-2009ರಂದು ಸೊರಬ ವಲಯದ ಚಂದಗುತ್ತಿ ಶಾಖೆಯ ವನಪಾಲಕ ಮತ್ತು ಸಿಬ್ಬಂದಿಯವರಿಗೆ ಬಂದ ಖಚಿತ 
ವರ್ತಮಾನದ ಮೇರೆಗೆ ಪೋಲಿಸ್‌ ಸಿಬ್ಬಂದಿಯೊಂದಿಗೆ ಸೊರಬ ತಾ॥ ಚಂದ್ರಗುತ್ತಿ ಗ್ರಾಮದ ಪೋಲಿಸ್‌ ಠಾಣೆ ಎದುರು ಕಾಯುತ್ತಿರುವಾಗ, ದೇವಸ್ಥಾನದ 
ಕಡೆಯಿಂದ ಒಂದು ಆಟೋರಿಕ್ಷಾ ನಂ: ಕೆಎ-15-314] ಬರುತ್ತಿರುವುದನ್ನು ನಿಲ್ಲಿಸಿ ಬ್ಯಾಟರಿ ಬೆಳಕಿನ ಸಹಾಯದಿಂದ ಆಟೋದ ಬಾಡಿಯೊಳಗೆ 
ನೋಡಿದಾಗ ಬೀಟೆ ನಾಟಾ 1=-0.056ಎಂ3 ಅಳತೆಯಿದ್ದು, ವಾಹನದಲ್ಲಿದ್ದ ಅಸಾಮಿ ದೇವೇಂದ್ರ ಬಿನ್‌ ಚಿತ್ರೋಜಿ, 20 ವರ್ಷ, ಸಾ೦ಬಾಪುರ ವಾಸಿ, 
ಸೊರಬ ತಾ| ಇವನನ್ನು ಕೇಳಿದಾಗ ಈ ನಾಟಾವನ್ನು ಸಾಗಿಸಲು ರಹದಾರಿ ಇಲ್ಲವೆಂದು ಹೇಳಿರುತ್ತಾನೆ. ಆದ್ದರಿಂದ ಇದು ಅಕ್ರಮವೆಂದು ಪರಿಗಣಿಸಿ, 
ವಾಹನ, ಬೀಟೆ ನಾಟಾ, ಅಸಾಮಿಯನ್ನು ಪ್ರಥಮ ವರ್ತಮಾನ ವರದಿ, ಮಹಜರ್‌ ವರದಿ, ಜಪ್ತು ವರದಿಯೊಂದಿಗೆ ಇಲಾಖಾ ಪರ ವಶಪಡಿಸಿಕೊಂಡು 
ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್‌ 62, 7ಎ), 104ಎ) ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969ರ ಉಪನಿಯಮ 144, 165ರ ಪ್ರಕಾರ 
ಸೊರಬ ವಲಯದ ಅರಣ್ಯ ಮೊಕದ್ದಮೆ ಸಂಖ್ಯೆ: 33/09-10ನ್ನು ದಾಖಲಿಸಿ, ಆಸಾಮಿಯನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿ, ನಂತರ ವಾಹನವನ್ನು ಅಧಿಕೃತ 


೨೭೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ. ನಂತರ ಈ ವಾಹನವನ್ನು 
ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ, ಸರ್ಕಾರಿ ನಾಟಾ ಸಂಗ್ರಹಾಲಯ, ಸಾಗರ 
ಇವರ ಸುಪರ್ಧಿಗೆ ಕೊಡಲು ಆದೇಶವಾಗಿದೆ. 

ಈ ಪ್ರಕರಣದ ವಲಯ ಅರಣ್ಯಾಧಿಕಾರಿ, ಸೊರಬ ಇವರು ದಿ:22-10-2009ರಂದು ಈ ನ್ಯಾಯಾಲಯಕ್ಕೆ ವಿಚಾರಣಾ ವರದಿಯನ್ನು 
ಮುಂದಿನ ಕ್ರಮಕ್ಕಾಗಿ ಸಲ್ಲಿಸಿರುತ್ತಾರೆ. 

ಈ ವಾಹನದ "ಬಿ' ಎಕ್ಸ್‌ಟ್ರ್ಯಾಕ್ಟ್‌ನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಈ ನ್ಯಾಯಾಲಯದ ಪತ್ರ ಸಂಖ್ಯೆ: ಬಿತ:ಅಮೊ:ವಾಹನ-19/09-10 
ದಿ:31-08-2009 ರಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಸಾಗರ ಇವರಿಗೆ ಪತ್ರ ಬರೆದು ಕೋರಲಾಗಿತ್ತು. ಅದರಂತೆ ದಿ:06-10-2009ರಂದು ಈ 
ವಾಹನದ "ಬಿ' ಎಕ್ಸ್‌ಟ್ರ್ಯಾಕ್ಟ್‌ನ್ನು ಈ ನ್ಯಾಯಾಲಯಕ್ಕೆ ಸಾರಿಗೆ ಅಧಿಕಾರಿ ಸಾಗರ ಇವರು ಒದಗಿಸಿರುತ್ತಾರೆ. ಸದರಿ "ಬಿ' ಎಕ್ಸ್‌ಟ್ರ್ಯಾಕ್ಟ್‌ನಲ್ಲಿ ನಮೂದಿಸಿದ 
ಆರ್‌.ಸಿ. ಮಾಲಿಕರಾದ ಶ್ರೀ ಶಿಫಾತುಲ್ಲಾ ಬಿನ್‌ ಅಬ್ದುಲ್‌ ಸತ್ತಾರ್‌ ಸಾಬ್‌, ಆಜಾದ್‌ ಸ್ಟ್ರೀಟ್‌, ಆನವಟ್ಟಿ, ಸೊರಬ ತಾಲ್ಲೂಕು ಇವರಿಗೆ ಕರ್ನಾಟಕ ಅರಣ್ಯ 
ಕಾಯ್ದೆ 1963 ಸೆಕ್ಷನ್‌ 7ಬಿ) (1ರ ಪ್ರಕಾರ ನೋಟಿಸನ್ನು ದಿ:30-10-2009ರಂದು ಜಾರಿಮಾಡಿದೆ. ಈ ವಾಹನದ ಆರ್‌.ಸಿ. ಮಾಲೀಕರ ವಿಶೇಷ 
ಅಧಿಕಾರ ಪತ್ರ ಹೊಂದಿದ ಶ್ರೀ ರವಿ ಟಿ. ನಾಯ್ಕ ಬಿನ್‌ ತಿಮ್ಮಪ್ಪ, 31 ವರ್ಷ, ಚನ್ನಪಟ್ಟಣ, ಚಂದ್ರಗುತ್ತಿ ಹೋಬಳಿ, ಸೊರಬ ತಾಲ್ಲೂಕು ಇವರು 
ದಿ:03-09-2009ರಂದು ಮನವಿಯನ್ನು ವಕೀಲರ ಮುಖಾಂತರ ಈ ನ್ಯಾಯಾಲಯಕ್ಕೆ ಸಲ್ಲಿಸಿ, ಈ ವಾಹನವನ್ನು ಮಧ್ಯಂತರ ಅವಧಿಗೆ ಬಿಡುಗಡೆ 
ಮಾಡಲು ಕೋರಿರುತ್ತಾರೆ. ಇವರ ಕೋರಿಕೆಯ ಅರ್ಜಿಯನ್ನು ದಿ:06-02-2010 ರಂದು ತಿರಸ್ಕರಿಸಿ ಈ ನ್ಯಾಯಾಲಯದಿಂದ ಆದೇಶವಾಗಿದೆ. 

ಪ್ರಾಸಿಕ್ಯೂಷನ್‌ ಸಾಕ್ಷಿ ಶ್ರೀ ಎ.ಕೃಷ್ಣಪ್ಪ ವನಪಾಲಕ, ಚಂದ್ರಗುತ್ತಿ ಶಾಖೆ, ಸೊರಬ ವಲಯ, ಇವರನ್ನು ದಿ:27-11-2010 ರಂದು ಕರೆಯಿಸಿ 
ಸತ್ಯಪ್ರತಿಜ್ಞೆ ಭೋದಿಸಿ, ಮುಖ್ಯವಿಚಾರಣೆ, ಸಹಾಯಕ ಸರ್ಕಾರಿ ಅಭಿಯೋಜಕ ರವರಿಂದ “ನಾನು 2002 ರಿಂದ ಸೊರಬ ವಲಯದ ಚಂದಗುತ್ತಿ 
ಶಾಖೆಯಲ್ಲಿ ವನಪಾಲಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ದಿ:26-08-2009 ರಂದು ನಮಗೆ ಬಂದ ಖಚಿತ ವರ್ತಮಾನದ ಮೇರೆಗೆ ನಾನು 
ಸಿಬ್ಬಂದಿಗಳೊಂದಿಗೆ ಚ೦ದ್ರಗುತ್ತಿ ಪೊಲೀಸ್‌ ಠಾಣೆಯ ಎದುರು ಕಾಯುತ್ತಿರುವಾಗ ದೇವಸ್ಥಾನದ ಕಡೆಯಿಂದ ಒಂದು ಲಗ್ಗೇಜ್‌ ಆಟೋ ಬರುತ್ತಿದ್ದು, 
ಅದನ್ನು ನಿಲ್ಲಿಸಲು ಸೂಚನೆ ಕೊಟ್ಟಾಗ ಅದನ್ನು ನಿಲ್ಲಿಸಿದ. ಅದರಲ್ಲಿದ್ದ ಒಬ್ಬನನ್ನು ಹಿಡಿದೆವು. ಹಿಡಿದವನು ವಿಚಾರಿಸಲಾಗಿ ಅವನ ಹೆಸರು ದೇವೆಂದ್ರ 
ಎಂದು ತಿಳಿಸಿದ. ವಾಹನವನ್ನು ಪರಿಶೀಲಿಸಿದಾಗ ಅದು ಲಗ್ಗೇಜ್‌ ಆಟೋ ಆಗಿದ್ದು, ನಂಬರ್‌ ಕೆಎ-15-3141 ಆಗಿತ್ತು. ವಾಹನವನ್ನು ಪರಿಶೀಲಿಸಿದಾಗ 
ಅದರಲ್ಲಿ 1 ಬೀಟೆ ತುಂಡು ಇತ್ತು. ಅವುಗಳ ಮೇಲೆ ಇಲಾಖಾ ಛಾಪಾ ಇರಲಿಲ್ಲ. ಮತ್ತು ಅದನ್ನು ಸಾಗಿಸಲು ಯಾವುದೇ ಪರವಾನಿಗೆ ಇರಲಿಲ್ಲ. ಇದನ್ನು 
ಅಕ್ರಮ ಸಾಗಾಣಿಕೆ ಎಂದು ತೀರ್ಮಾನಿಸಿ ಅವುಗಳನ್ನು ಅಳತೆ ಮಾಡಿ ಇಲಾಖಾ ಛಾಪಾ ಹೊಡೆದು ಅವುಗಳನ್ನು ಮತ್ತು ವಾಹನವನ್ನು ಮಹಜರ್‌ 
ಮಾಡಿ ಸರ್ಕಾರಕ್ಕೆ ಅಮಾನತ್ತುಪಡಿಸಿಕೊಳ್ಳಲಾಯಿತು. ಆರೋಪಿ ಹಾಗೂ ಮಾಲಿನೊಂದಿಗೆ ಕಛೇರಿಗೆ ವಾಪಸ್ಥಾದೆವು. ಆಗ ಮಾಡಿದ ಮಹಜರ್‌ನ್ನು ಈಗ 
ನೋಡುತ್ತಿದ್ದು, ಅದನ್ನು ನಿಪಿ 1 ಎಂದು ನನ್ನ ಸಹಿಯನ್ನು ನಿಪಿ-1ಎ ಎಂದು ಗುರುತಿಸಿದೆ. ಆ ಬಗ್ಗೆ ಪ್ರಥಮ ವರ್ತಮಾನ ವರದಿಯನ್ನು ನಾನು 
ದಾಖಲಿಸಿದ್ದು, ಅದನ್ನು ನಿಪಿ-2 ಎಂದು, ಅದರಲ್ಲಿನ ನನ್ನ ಸಹಿಯನ್ನು 2ಎ ಎಂದು ಗುರುತಿಸಿದೆ. ಜಪ್ತು ಪಡಿಸಿದ ಮಾಲಿನ ಬಗ್ಗೆ ಜಪ್ತು ವರದಿ 
ತಯಾರಿಸಿದ್ದು, ಅದನ್ನು ನಿಪಿ-3 ಎಂದು, ಅದರಲ್ಲಿನ ನನ್ನ ಸಹಿಯನ್ನು 3ಎ ಎಂದು ಗುರುತಿಸಿದೆ. ನಂತರ ಆರೋಪಿಯನ್ನು ನ್ಯಾಯಾಲಯಕ್ಕೆ 
ಹಾಜರ್ಲಡಿಸಲಾಯಿತು. ಅಧಿಕೃತ ಅಧಿಕಾರಿಗಳು ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಆದೇಶದ ಮೇರೆಗೆ ವಾಹನವನ್ನು ಸರ್ಕಾರಿ ನಾಟಾ 
ಸಂಗ್ರಹಾಲಯ, ಸಾಗರಕ್ಕೆ ಸಾಗಿಸಲಾಯಿತು. ಮುಂದಿನ ತನಿಖೆಯನ್ನು ವಲಯ ಅರಣ್ಯಾಧಿಕಾರಿಗಳಿಗೆ ವಹಿಸಿರುತ್ತೇನೆ. ಸದರಿ ವಾಹನವನ್ನು ಅರಣ್ಯ 
ಉತ್ಪನ್ನಗಳ ಅಕ್ರಮ ಸಾಗಾಣಿಕೆಗೆ ಬಳಸಿದ್ದರಿಂದ ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರುತ್ತೇನೆ. 

ಪಾಟಿಸವಾಲಿಗೆ ಡಿಫೆನ್ಸ್‌ ಕಡೆಯ ವಕೀಲರ ಕೋರಿಕೆ ಮೇರೆಗೆ ದಿ:29-01-2011 ರಂದು ದಿನಾಂಕ ನೀಡಿರುತ್ತದೆ. ಆದರೆ, ಸದರಿ 
ದಿನಾಂಕದಂದು ಡಿಫೆನ್ಸ್‌ ಕಡೆಯ ವಕೀಲರು ಹಾಜರಾಗಿರುವುದಿಲ್ಲ. ಇದರಿಂದ ಪಾಟಿಸವಾಲು ಮಾಡಲು ಡಿಫೆನ್ಸ್‌ ಕಡೆಯವರಿಗೆ ಆಸಕ್ತಿ ಇಲ್ಲವೆಂದು 
ತೀರ್ಮಾನಿಸಿ ಮುಂದಿನ ಹಂತಕ್ಕೆ ದಿನಾಂಕ ನಿಗದಿಪಡಿಸಲಾಯಿತು. 

ಡಿಫೆನ್ಸ್‌ ಸಾಕ್ಷಿ ಹೇಳಿಕೆ ಪಡೆಯಲು ದಿ:05-02-2011, 19-02-2011, 26-02-2011 ರಂದು ಮತ್ತು ವಾದ ಮಂಡಿಸಲು ದಿ:05-03-2011, 
02-04-2011 ಮತ್ತು 28-05-2011 ರಂದು ದಿನಾಂಕ ನೀಡಿ ತಿಳಿಸಿದರೂ ಸಹ ಡಿಫೆನ್ಸ್‌ ಕಡೆಯವರು ಯಾರು ವಿಚಾರಣೆಗ ಹಾಜರಾಗಿರುವುದಿಲ್ಲ. 
ಡಿಫೆನ್ಸ್‌ ಕಡೆಯವರಿಗೆ ಈ ಪ್ರಕರಣದಲ್ಲಿ ಹೇಳಿಕೆ ನೀಡಲು ಮತ್ತು ವಾದ ಮಂಡಿಸಲು ಆಸಕ್ತಿ ಇಲ್ಲವೆಂದು ತೀರ್ಮಾನಿಸಿ ಮುಂದಿನ 
ಕ್ರಮಕೈಗೊಳ್ಳಲಾಯಿತು. 

ಸಹಾಯಕ ಸರ್ಕಾರಿ ಅಭಿಯೋಜಕರು ದಿ:28-05-2011ರಂದು ವಾದ ಮಂಡಿಸಿ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನವನ್ನು ಕಳ್ಳ ಸಾಗಾಣಿಕೆ 
ಮಾಡುತ್ತಿರುವ ಸಮಯದಲ್ಲಿ ವಾಹನವನ್ನು ಅರಣ್ಯ ಉತ್ಪನ್ನ ಸಮೇತ ವಲಯ ಅರಣ್ಯಾಧಿಕಾರಿ, ಸೊರಬ ವಲಯ, ಇವರು ಜಪ್ತುಮಾಡಿ, ಪ್ರಥಮ 
ವರ್ತಮಾನ ವರದಿ, ಜಪ್ತಿ ವರದಿ, ಮಹಜರ್‌ ವರದಿಯನ್ನು ಈ ನ್ಯಾಯಾಲಯಕ್ಕೆ ಹಾಜರ್ರಡಿಸಿರುತ್ತಾರೆ. ಆದ್ದರಿಂದ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನ 
ಕಳ್ಳ ಸಾಗಾಣಿಕೆ ಮಾಡಿದ ಬಗ್ಗೆ ಸಾಬೀತಾಗಿದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಕೋರಿರುತ್ತಾರೆ. 

ಈ ಪ್ರಕರಣದಲ್ಲಿ ವಾಸ್ತಾವಾಂಶ ಮತ್ತು ಕಾನೂನಿನ ವಸ್ತುಸ್ಥಿತಿ ಈ ಕೆಳಗಿನಂತಿದೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೭೦೩ 





1. ಆರ್‌.ಸಿ. ಮಾಲೀಕರು ಹಾಗೂ ಅರ್ಜಿದಾರರು ಲಗ್ಗೇಜ್‌ ಆಟೋ ಕೆಎ-15-3141 ರಲ್ಲಿ ಬೀಟೆ ನಾಟಾ 0150.056 ಎಂತಿನ್ನು ದಿ:26-08-2009 
ರಂದು ಅಕ್ರಮವಾಗಿ ಅರಣ್ಯ ಉತ್ಪನ್ನವನ್ನು ಸಾಗಿಸಲು ಉಪಯೋಗಿಸಲಾಗಿತ್ತೇ? ಹಾಗೂ ಈ ರೀತಿ ಸಾಗಿಸುವ ಮುಖಾಂತರ ಅರಣ್ಯ ಅಪರಾಧವೆಸಗಿ 
ಕರ್ನಾಟಕ ಅರಣ್ಯ ಕಾಯಿದೆ ಮತ್ತು ನಿಯಮವನ್ನು ಉಲ್ಲಂಘಸಲಾಗಿದೆಯೇ? 
2. ಕರ್ನಾಟಕ ಅರಣ್ಯ ವಿಧಿ 71(ಬಿ)(1)ರ ಪ್ರಕಾರ ವಾಹನದ ಮಾಲೀಕರಿಗೆ ಕಾರಣ ಕೇಳಿ ನೋಟಿಸ್‌ ನೀಡಲಾಗಿದೆಯೇ? ಹಾಗೂ ಮಾಲೀಕರವರಿಗೆ 
ಅವರ ಅಹವಾಲನ್ನು ಮಂಡಿಸಿ ಸಮರ್ಥಿಸಿಕೊಳ್ಳಲು ಸಾಕಷ್ಟು ಅವಕಾಶವನ್ನು ನೀಡಲಾಗಿದೆಯೇ? 
3. ವಾಹನದ ಮಾಲೀಕರು ಅಥವಾ ಅವರ ವಾಹನ ಚಾಲಕನಾಗಲೀ ಅಥವಾ ಅವರ ಪ್ರತಿನಿಧಿಯಾಗಲೀ ಲಗ್ಗೇಜ್‌ ಆಟೋನಲ್ಲಿ ಅಕ್ರಮವಾಗಿ 
ಸರ್ಕಾರದ ಸ್ವತ್ತಾದ ಬೀಟೆ ನಾಟಾವನ್ನು ಸಾಗಿಸಲು ಶಾಮಿಲಾಗಿದ್ದಾರೆಯೇ? ಹಾಗೂ ಈ ವಾಹನವನ್ನು ಇಂತಹ ಅಕ್ರಮ ಕಾನೂನು ಬಾಹಿರ ಅರಣ್ಯ 
ಉತ್ಪನ್ನ ಸಾಗಾಣಿಕೆಗೆ ಉಪಯೋಗಿಸದಂತೆ ವಾಹನದ ಮಾಲೀಕರು, ವಾಹನದ ಚಾಲಕರು ಅಥವಾ ಅವರ ಪ್ರತಿನಿಧಿಗಳು ಸಾಕಷ್ಟು ಸೂಕ್ತ ಮುನ್ನೆಚ್ಚರಿಗೆ 
ತೆಗೆದುಕೊಂಡಿರುತ್ತಾರೆಯೇ? 
4. ತೀರ್ಮಾನಕ್ಕೆ ಬರಬಹುದಾಗಿದೆ. 

ಈ ಮೇಲಿನ ಅಂಶಗಳಿಗೆ ಈ ಕೆಳಗಿನಂತೆ ಉತ್ತರಿಸಿ ಈ ಕೆಳಗಿನಂತೆ ತೀರ್ಮಾನಕ್ಕೆ ಬರಲಾಗಿದೆ, ಅದಕ್ಕೆ ಕಾರಣಗಳು ಈ ಕೆಳಗಿನಂತೆ 
ನೀಡಲಾಗಿದೆ. 
1. ಒಂದನೇ ಅಂಶಕ್ಕೆ ಹೌದು ಎಂತಲೂ 
2. ಎರಡನೇ ಅಂಶಕ್ಕೆ ಹೌದು ಎಂತಲೂ 
3. ಮೂರನೇ ಅಂಶದ ಮೊದಲ ಭಾಗದ ಪ್ರಶ್ನೆಗೆ ಹೌದು ಎಂತಲು ಎರಡನೇ ಭಾಗದ ಪಕಶ್ನೆಗೆ ಇಲ್ಲವೆಂಬುದಾಗಿರುತ್ತದೆ. 
ಅಂಶ-1: 

ದಿ:26-08-2009 ರಂದು ಸೊರಬ ವಲಯದ ಚಂದಗುತ್ತಿ ಶಾಖೆಯ ವಲಪಾಲಕ ಮತ್ತು ಪೊಲೀಸ್‌ ಸಿಬ್ಬಂದಿಯವರಿಗೆ ಬಂದ ಖಚಿತ 
ವರ್ತಮಾನದ ಮೇರೆಗೆ ಸೊರಬ ತಾ ಚಂದ್ರಗುತ್ತಿ ಗ್ರಾಮದ ಪೊಲೀಸ್‌ ಠಾಣೆಯ ಎದುರು ಕಾಯುತ್ತಿರುವಾಗ ದೇವಸ್ಥಾನದ ಕಡೆಯಿಂದ ಲಗ್ಗೇಜ್‌ 
ಆಟೋ ಕೆಎ-15-3141 ಬರುತ್ತಿರುವುದನ್ನು ತಡೆದ ನಿಲ್ಲಿಸಿ ಪರಿಶೀಲಿಸಿದಾಗ, ಅದರಲ್ಲಿ ಬೀಟೆ ನಾಟಾ 0150.056 ಎಂ3ನ್ನು ಅಕ್ರಮವಾಗಿ ಸಾಗಿಸಿದ ಬಗ್ಗೆ 
ವಾಹನ ಮತ್ತು ಬೀಟೆ ನಾಟಾವನ್ನು ಇಲಾಖಾಪರ ಜಪ್ತು ಮಾಡಿ ಪ್ರಥಮ ವರ್ತಮಾನ ವರದಿ, ಜಪ್ತು ವರದಿ, ಮಹಜರ್‌ ವರದಿ ಸಾಕ್ಷಿಗಳ 
ಸಹಿಯೊಂದಿಗೆ ಈ ನ್ಯಾಯಾಲಯಕ್ಕೆ ವಾಹನ ಮತ್ತು ಬೀಟೆ ನಾಟಾವನ್ನು ಹಾಜರ್ತಡಿಸಿರುತ್ತಾರೆ. ಇದರಿಂದ ಈ ವಾಹನದಲ್ಲಿ ಬೀಟೆ ನಾಟಾವನ್ನು 
ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಿದ್ದರಿಂದ ಕರ್ನಾಟಕ ಅರಣ್ಯ ಕಾಯಿದೆ ಮತ್ತು ಕಾನೂನನ್ನು ಉಲ್ಲಂಘಿಸಿರುತ್ತಾರೆ೦ದು ನನ್ನ ಉತ್ತರವಾಗಿದೆ. 
ಅಂಶ-2: 

ಆರ್‌.ಸಿ. ಮಾಲೀಕರಾದ ಶ್ರೀ ಶಿಫಾತುಲ್ಲಾ ಬಿನ್‌ ಅಬ್ದುಲ್‌ ಸತ್ತಾರ್‌ ಸಾಬ್‌, ಆಜಾದ್‌ ಸ್ಟ್ರೀಟ್‌, ಆನವಟ್ಟಿ, ಸೊರಬ ತಾ। ಇವರ 
ಜಿ.ಪಿ.ಎ.ದಾರರಾದ ಶ್ರೀ ರವಿ ಟಿ. ನಾಯ್ಕ ಬಿನ್‌ ತಿಮ್ಮಪ್ಪ 31 ವರ್ಷ, ಚನ್ನಪಟ್ಟಣ, ಚಂದ್ರಗುತ್ತಿ ಹೋಬಳಿ, ಸೊರಬ ತಾ| ಇವರು ದಿ:03-09-2009 
ರಂದು ಈ ನ್ಯಾಯಾಲಯಕ್ಕೆ ವಕೀಲರ ಮುಖಾಂತರ ಅರ್ಜಿ ಸಲ್ಲಿಸಿರುತ್ತಾರೆ. "ಬಿ' ಎಕ್ಸ್‌ಟ್ರ್ಯಾಕ್ಟ್‌ನಲ್ಲಿ ನಮೂದಿಸಿದಂತೆ ಕರ್ನಾಟಕ ಅರಣ್ಯ ಕಾಯಿದೆ 1963 
ಸೆಕ್ಷನ್‌ 71ಬಿ (1ರ ಪ್ರಕಾರ ಕಾರಣ ಕೇಳಿ ಪತ್ರವನ್ನು ದಿ:30-10-2009ರಂದು ಅಂಚೆ ಮೂಲಕ ಜಾರಿ ಮಾಡಿದೆ. ನಂತರ ಡಿಫೆನ್ಸ್‌ ಕಡೆ ಸಾಕ್ಷಿ ಹೇಳಿಕೆ 
ಪಡೆಯಲು ಮೂರು ಬಾರಿ ದಿನಾಂಕಗಳನ್ನು ನೀಡಲಾಗಿದ್ದು. ಮತ್ತು ಡಿಫೆನ್ಸ್‌ ವಾದ ಮಂಡಿಸಲು ಒಂದು ಬಾರಿ ದಿನಾಂಕವನ್ನು ನೀಡಲಾಗಿತ್ತು. ಇದರಿಂದ 
ಆರ್‌.ಸಿ. ಮಾಲೀಕರಿಗೆ ತಮ್ಮ ಅಹವಾಲನ್ನು ಮಂಡಿಸಲು ಈ ನ್ಯಾಯಾಲಯ ಬಹಳಷ್ಟು ಕಾಲಾವಕಾಶ ನೀಡಿದೆ ಎಂಬುದು ನನ್ನ ಉತ್ತರವಾಗಿದೆ. 
ಅಂಶ-3: 

ದಿ:26-08-2009 ರಂದು ಲಗ್ಗೇಜ್‌ ಆಟೋ ಕೆಎ-15-3141 ರಲ್ಲಿ 1 ಬೀಟೆ ನಾಟಾ 0.056 ಎಂ3ನ್ನು ಅಕ್ರಮವಾಗಿ ಸಾಗಿಸುತ್ತಿದ್ದಾಗ, ಸೊರಬ 

ವಲಯದ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರು ಪತ್ತೆಹಚ್ಚಿ ಪ್ರಥಮ ವರ್ತಮಾನ ವರದಿ, ಜಪ್ತಿ ವರದಿ, ಮಹಜರ್‌ ವರದಿಯನ್ನು ಸಾಕ್ಷಿಗಳ 
ಸಹಿಯೊಂದಿಗೆ ಮತ್ತು ಈ ನ್ಯಾಯಾಲಯಕ್ಕೆ ವಲಯ ಅರಣ್ಯಾಧಿಕಾರಿ, ಸೊರಬ ವಲಯ, ಇವರು ವಿಚಾರಣಾ ವರದಿ ಸಲ್ಲಿಸಿ, ಜಪ್ತಾದ ವಾಹನ ಮತ್ತು 
ವಾಹನದಲ್ಲಿದ್ದ ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಶಿಫಾರಸ್ಸು ಮಾಡಿರುತ್ತಾರೆ. ಪ್ರಾಸಿಕ್ಯೂಷನ್‌ ಸಾಕ್ಷಿ ಹೇಳಿಕೆಗೂ ಮತ್ತು ಈ 
ನ್ಯಾಯಾಲಯಕ್ಕೆ ಹಾಜರ್ತಡಿಸಿದ ದಾಖಲೆಗಳಿಗೂ ಒಂದಕ್ಕೊಂದು ತಾಳೆಯಾಗಿರುತ್ತದೆ. ಆರ್‌.ಸಿ. ಮಾಲೀಕರು ದಿ:03-09-2009ರಂದು ಸಲ್ಲಿಸಿದ 
ಅರ್ಜಿಯಲ್ಲಿ ತಿಳಿಸಿದಂತೆ, ಅರ್ಜಿದಾರರು ಮುಗ್ದರೆನ್ನುವುದಕ್ಕಾಗಲೀ, ವಾಹನ ಮಾಲೀಕರ ಗಮನಕ್ಕೆ ಬಾರದೇ ಈ ಕೃತ್ಯ ನಡೆದಿದೆನ್ನುವುದಕ್ಕಾಗಲೀ, 
ಅಲ್ಲದೇ ಈ ಪ್ರಕರಣದಲ್ಲಿ ಅರ್ಜಿದಾರರು ಭಾಗಿಯಾಗಿಲ್ಲವೆನ್ನುವುದಕ್ಕಾಗಲೀ, ಈ ಬಗ್ಗೆ ಯಾವುದೇ ಸಾಕ್ಷ್ಯಾಧಾರಗಳನ್ನು ವಿಚಾರಣಾ ಸಮಯದಲ್ಲಿ ಈ 
ನ್ಯಾಯಾಲಯಕ್ಕೆ ಸಲ್ಲಿಸಿರುವುದಿಲ್ಲ. ಆದ್ದರಿಂದ ಯಾರೂ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನವನ್ನು ಕಳ್ಳಸಾಗಾಣಿಕೆ ಮಾಡದಂತೆ ಆರ್‌.ಸಿ. ಮಾಲೀಕರಾಗಲೀ, 
ಅವರ ಪರ ವಾಹನ ಚಾಲಕರಾಗಲೀ, ಪ್ರತಿನಿಧಿಗಳಾಗಲೀ ಮುನ್ನೆಚ್ಚರಿಕೆ ಕ್ರಮ ಕೈಗೊ೦ಡಿರುವುದಿಲ್ಲ ಎಂಬುದು ನನ್ನ ಉತ್ತರವಾಗಿದೆ. 
ಅಂಶ-4: 

ಈ ಮೇಲಿನ ಅಂಶಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಮತ್ತು ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು, ವಾದವನ್ನು ಕೇಳಿ ಈ ಕೆಳಕಂಡಂತೆ 
ಆದೇಶಿಸಲಾಗಿದೆ. 


೨೭೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಮನೋಜ್‌ ಕುಮಾರ್‌ ತ್ರಿಪಾಠಿ, ಭಾ.ಅ.ಸೇ., ಅಧಿಕೃತ 
ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 71(ಎ) ರಿಂದ 
(ಜಿ) ಕಾಯಿದೆ ಪ್ರಕಾರ ವಲಯ ಅರಣ್ಯಾಧಿಕಾರಿ, ಸೊರಬ ವಲಯ, ಇವರು ಜಪ್ತು ಮಾಡಿದ ಲಗ್ಗೇಜ್‌ ಆಟೋ ಕೆಎ-15-3141 (ಇಂಜಿನ್‌ 
ನಂ:84093462, ಛಾಸ್ಸಿಸ್‌ ನಂಬರ್‌:8೯0174077) ಮತ್ತು ಈ ವಾಹನದಲ್ಲಿ ಕರ್ನಾಟಕ ಸರ್ಕಾರದ ಸಂಪತ್ತು ಆದ ಬೀಟೆ ನಾಟಾ 0150.056ಎಂತಿನ್ನು 
ಸರ್ಕಾರಕ್ಕೆ ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ 
ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನ೦ತರ ಸರಿಪಡಿಸಿ ದಿ:25-06- 
2011 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30(ಮೂವತ್ತು) ದಿನಗಳ 
ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 
ಅಧಿಕೃತ ಅಧಿಕಾರಿ ಹಾಗೂ 
ಪಿ.ಆರ್‌.716 ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:66 :2010-11, ದಿನಾಂಕ:21.03.2011 
ವಿಷಯ: ಸ್ಥಗಿತಗೊಂಡಿರುವ ಟಿಪ್ಪು ಗ್ರಾಹಕರ ಬಳಕೆದಾರರ ಸಹಕಾರ ಸಂಘ ನಿ. ಆಲಿ ಮೊಹಲ್ಲ, ಚಿತ್ರದುರ್ಗ ಇದನ್ನು 1959ನೇ ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: ಸನಿ:30: ಸಮಾಪನೆ: ಸಿಆರ್‌:62/0-11 
ದಿನಾಂಕ:10.12.2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ:14.12.2010. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಟಿಪ್ಪು ಗ್ರಾಹಕರ ಬಳಕೆದಾರರ ಸಹಕಾರ ಸಂಘ ನಿ. ಆಲಿ ಮೊಹಲ್ಲ, ಚಿತ್ರದುರ್ಗ ಸಂಘದ ನೋಂದಣಿ ಸಂಖ್ಯೆ ಎಆರ್‌/30/9090/1994-95, 
ದಿನಾ೦ಕ:16.08.1994 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ 
ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ 
ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ 
ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ ತಲುಪಿದ್ದು ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು 
ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು 
ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ 
ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಧಿಸೂಚನೆ ಸಂಖ್ಯೆ: ನಂ.ಸಿಓ:201: ಸಿಎಲ್‌ಎಂ:2008/ಬೆ೦ಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ರೀಫ್‌ ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. 
ಗಿತಗೊಂಡಿರುವ ಟಿಪ್ಪು ಗ್ರಾಹಕರ ಬಳಕೆದಾರರ ಸಹಕಾರ ಸಂಘ ನಿ. ಆಲಿ ಮೊಹಲ್ಲ, ಚಿತ್ರದುರ್ಗ ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ 1959 ಕಲಂ 73(1) ಅನ್ವಯ ಶ್ರೀ ಕೆ.ಎಂ. ಮನೋಹರ್‌, ಸಹಕಾರ ಸಂಘಗಳ ನಿರೀಕ್ಷಕರು, ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರ ಕಛೇರಿ, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. 
ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ 
ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾ೦ಕ:21.03.2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


೩ ೮ 


92೬ 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:74 :2010-11, ದಿನಾ೦ಕ:21.03.2011 
ವಿಷಯ: ಸ್ಥಗಿತಗೊಂಡಿರುವ ಮಾಳೇನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಮಾಳೇನಹಳ್ಳಿ, ಹೊಳಲ್ಕೆರೆ ತಾಲ್ಲೂಕು, ಇದನ್ನು 
1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೭೦೫ 





ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: ಸನಿ:30: ಸಮಾಪನೆ: ಸಿಆರ್‌:71/0-11 
ದಿನಾ೦ಕ:16.12.2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ:22.12.2010. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಮಾಳೇನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನ್ನಿ ಮಾಳೇನಹಳ್ಳಿ, ಹೊಳಲ್ಕೆರೆ ತಾಲ್ಲೂಕು, ಸಂಘದ ನೋಂದಣಿ ಸಂಖ್ಯೆ: 
ಡಿಆರ್‌ಸಿಎಸ್‌/1082/76-77, ದಿನಾಂಕ:15.09.1976 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ 
ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ 
ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ ನೋಟೀಸನ್ನು ಈ ಕಛೇರಿಯಿಂದ 
ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ ತಲುಪಿದ್ದು ಆದಾಗ್ಯೂ ಅವರು ಯಾವುದೇ 
ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ 
ಪ್ರಯೋಜನವೂ ದೊರೆಯುತ್ತಿಲ್ಲ ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು 
ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ ಕೆಳಕಂಡ 
ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ನಂ.ಸಿಓ:201: ಸಿಎಲ್‌ಎಂ:2008/ಬೆ೦ಗಳೂರು ದಿನಾ೦ಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ಷರೀಫ್‌ ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. 
ಸ್ಥಗಿತಗೊಂಡಿರುವ ಮಾಳೇನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಮಾಳೇನಹಳ್ಳಿ, ಹೊಳಲ್ಕೆರೆ ತಾಲ್ಲೂಕು, ಇದನ್ನು ಸಮಾಪನೆಗೊಳಿಸಿ, 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73(1) ಅನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, (ಪ್ರಭಾರ) ಹೊಳಲ್ಕೆರೆ ತಾಲ್ಲೂಕು ಇವರನ್ನು 
ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ 
ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 
ಕಲಂ 73 (1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:21.03.2011 ರಂದು ಈ ಆದೇಶವನ್ನು ಹೊಡಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:59 :2010-11, ದಿನಾಂಕ:31.03.2011 
ವಿಷಯ: ಸ್ಥಗಿತಗೊಂಡಿರುವ ಮೈಲಾರೇಶ್ವರ ಕಂಬಳಿ ಉತ್ಪಾದನಾ ಮತ್ತು ಮಾರಾಟಗಾರರ ಸಹಕಾರ ಸಂಘ ನಿ. ಬುರುಜನಹಟ್ಟಿ ಚಿತ್ರದುರ್ಗ 
ಇದನ್ನು 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: ಸನಿ:30: ಸಮಾಪನೆ: ಸಿಆರ್‌:64/0-11 
ದಿನಾ೦ಕ:10.12.2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ:14.12.2010. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಮೈಲಾರೇಶ್ವರ ಕಂಬಳಿ ಉತ್ಪಾದನಾ ಮತ್ತು ಮಾರಾಟಗಾರರ ಸಹಕಾರ ಸಂಘ ನಿ. ಬುರುಜನಹಟ್ಟ ಚಿತ್ರದುರ್ಗ ಸಂಘದ ನೋಂದಣಿ ಸಂಖ್ಯೆ: 
ಸನಿ30/739/ಆರ್‌ಜಿಎನ್‌/26132/1998-99, ದಿನಾ೦ಕ:10.02.1999 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ 
ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು 
ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ 
ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ ತಲುಪಿದ್ದು 
ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ 
ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ 
ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು 
ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 


೨೭೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ನಂ.ಸಿಓ:201: ಸಿಎಲ್‌ಎಂ:2008/ಬೆ೦ಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ರೀಫ್‌ ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. 
ಗಿತಗೊಂಡಿರುವ ಮೈಲಾರೇಶ್ವರ ಕಂಬಳಿ ಉತ್ಪಾದನಾ ಮತ್ತು ಮಾರಾಟಗಾರರ ಸಹಕಾರ ಸಂಘ ನಿ. ಬುರುಜನಹಟ್ಟಿ ಚಿತ್ರದುರ್ಗ ಇದನ್ನು 
ಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73(1) ಅನ್ವಯ ಶ್ರೀ ಎಸ್‌.ಟಿ. ರಾಜಪ್ಪ, ಸಹಕಾರ ಸಂಘಗಳ ಹಿರಿಯ 
ನಿರೀಕ್ಷಕರು, ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, ಚಿತ್ರದುರ್ಗ ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ 
ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ 
ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1 ಮತ್ತು 74ರ ನಿಯಮದ ಪ್ರಕಾರ 
ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:31.03.2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌.520 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:53 :2010-11, ದಿನಾಂಕ:21.03.2011 
ವಿಷಯ: ಸ್ಥಗಿತಗೊಂಡಿರುವ ಪಿಳ್ಳೆಕೆರೆನಹಳ್ಳಿ ಹರಿಜನ/ಗಿರಿಜನ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ. ಚಿತ್ರದುರ್ಗ ತಾಲ್ಲೂಕು ಇದನ್ನು 
1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: ಸನಿ:30: ಸಮಾಪನೆ: ಸಿಆರ್‌:51/0-11 
ದಿನಾ೦ಕ:22.11.2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ:0112.2010. 


2. ೫ 


ಗ 


ಪ್ರಸ್ತಾವನೆ: 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (0ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಪಿಳ್ಳೆಕೆರೆನಹಳ್ಳಿ ಹರಿಜನ/ಗಿರಿಜನ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ. ಚಿತ್ರದುರ್ಗ ತಾಲ್ಲೂಕು ಸಂಘದ ನೋಂದಣಿ ಸಂಖ್ಯೆ: 
ನಿ30/61/ಆರ್‌ಜಿಎನ್‌/30470/2000-01, ದಿನಾ೦ಕ:30.01.2001 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. 
೦ಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಃಶ್ಚೇತನಗೊಳಿಸುವಲ್ಲಿ 
ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ ನೋಟೀಸನ್ನು ಈ 
ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ ತಲುಪಿದ್ದು ಆದಾಗ್ಯೂ ಅವರು 
ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ 
ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು 
ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ ಕೆಳಕಂಡ 
ಆದೇಶವನ್ನು ಹೊರಡಿಸಲಾಗಿದೆ. 


ಸ 
ಸ 


ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ನಂ.ಸಿಓ:201: ಸಿಎಲ್‌ಎಂ:2008/ಬೆಂಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ಷರೀಫ್‌ ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. 
ಸ್ಥಗಿತಗೊಂಡಿರುವ ಹಿಳ್ಳೆಕೆರೆನಹಳ್ಳಿ ಹರಿಜನ/ಗಿರಿಜನ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ. ಚಿತ್ರದುರ್ಗ ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73(1) ಅನ್ವಯ ಶ್ರೀ ಎಸ್‌.ಟಿ. ರಾಜಪ್ಪ, ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು, ಸಹಕಾರ 
ಸಂಘಗಳ ಉಪ ನಿಬಂಧಕರ ಕಛೇರಿ, ಚಿತ್ರದುರ್ಗ ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. 
ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ 
ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾ೦ಕ:21.03.2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೭೦೭ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:75 :2010-11, ದಿನಾಂಕ:21.03.2011 
ವಿಷಯ: ಸ್ಥಗಿತಗೊಂಡಿರುವ ನೇರ್ಬಗುಂಟೆ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಮತ್ತು ಮಾರಾಟಗಾರರ ಸಂಸ್ಕರಣ ಸಹಕಾರ ಸಂಘ ನಿ. 
ನೇದ್ದಗುಂಟೆ, ಚಳ್ಳಕೆರೆ ತಾಲ್ಲೂಕು ಇದನ್ನು 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ 
ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: ಸನಿ:30: ಸಮಾಪನೆ: ಸಿಆರ್‌:72/0-11 
ದಿನಾ೦ಕ:16.12.2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ:22.12.2010. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ನೇರ್ಸಗುಂಟೆ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಮತ್ತು ಮಾರಾಟಗಾರರ ಸಂಸ್ಕರಣ ಸಹಕಾರ ಸಂಘ ನಿ. ನೇಧ್ದಗುಂಟೆ, ಚಳ್ಳಕೆರೆ ತಾಲ್ಲೂಕು ಸಂಘದ 
ನೋಂದಣಿ ಸಂಖ್ಯೆ: ಸನಿ30/732/ಆರ್‌ಜಿಎನ್‌/26125/1998-99, ದಿನಾ೦ಕ:29.12.1998 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ 
ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು 
ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ 
ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ ತಲುಪಿದ್ದು 
ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ 
ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ 
ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು 
ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ನಂ.ಸಿಓ:201: ಸಿಎಲ್‌ಎಂ:2008/ಬೆ೦ಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ರೀಫ್‌ ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. 
ಗಿತಗೊಂಡಿರುವ ನೇರ್ಬಗುಂಟೆ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಮತ್ತು ಮಾರಾಟಗಾರರ ಸಂಸ್ಕರಣ ಸಹಕಾರ ಸಂಘ ನಿ. ನೇರ್ಷಗುಂಟೆ, ಚಳ್ಳಕೆರೆ 
ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73(1) ಅನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚಳ್ಳಕೆರೆ 
ತಾಲ್ಲೂಕು ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು 
ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959 ಕಲಂ 73 (1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾ೦ಕ:21.03.2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


2. ೫ 


9: 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:56 :2010-11, ದಿನಾಂಕ:31.03.2011 
ವಿಷಯ: ಸ್ಥಗಿತಗೊಂಡಿರುವ ಕುರುಡಿಹಳ್ಳಿ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ ವಿವಿದೋದ್ದೇಶ ಅಭಿವೃದ್ಧಿ ಸಹಕಾರ ಸಂಘ ನಿ. ಕುರುಡಿಹಳ್ಳಿ, 
ಚಳ್ಳಕೆರೆ ತಾಲ್ಲೂಕು ಇದನ್ನು 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: ಸನಿ:30: ಸಮಾಪನೆ: ಸಿಆರ್‌:55/0-11 
ದಿನಾ೦ಕ:03.12.2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ:07.12.2010. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (0ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪಕಾರ ಕುರುಡಿಹಳ್ಳಿ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ ವಿವಿದೋದ್ದೇಶ ಅಭಿವೃದ್ಧಿ ಸಹಕಾರ ಸಂಘ ನಿ. ಕುರುಡಿಹಳ್ಳಿ, ಚಳ್ಳಕೆರೆ ತಾಲ್ಲೂಕು ಸಂಘದ 
ನೋಂದಣಿ ಸಂಖ್ಯೆ: ಸನಿ30/683/ಆರ್‌ಜಿಎಸ್‌/19096/1995-96, ದಿನಾಂಕ:26.06.1995 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ 
ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು 


೨೭೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಸಂಘವನ್ನು ಪುನಃಶ್ನೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ 
ಉಲ್ಲೇಖ (2) ರ ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ ಮ೦ಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ 
ತಲುಪಿದ್ದು ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ 
ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು 
ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು 
ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ನಂ.ಸಿಓ:201: ಸಿಎಲ್‌ಎಂ:2008/ಬೆಂಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ರೀಫ್‌ ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. 
ಗಿತಗೊಂಡಿರುವ ಕುರುಡಿಹಳ್ಳಿ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ ವಿವಿದೋದ್ದೇಶ ಅಭಿವೃದ್ಧಿ ಸಹಕಾರ ಸಂಘ ನಿ. ಕುರುಡಿಹಳ್ಳಿ, ಚಳ್ಳಕೆರೆ ತಾಲ್ಲೂಕು 
ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73(1) ಅನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚಳ್ಳಕೆರೆ ತಾಲ್ಲೂಕು 
ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು 
ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
1959 ಕಲಂ 73 (1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾ೦ಕ:3103.2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌.521 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:02 09-10, ದಿನಾ೦ಕ:31.03.2011 
ವಿಷಯ: ಸಮಾಪನೆಯಲ್ಲಿರುವ ದಿಂಡಾವರ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ದಿಂಡಾವರ, ಹಿರಿಯೂರು 
ತಾಲ್ಲೂಕು ಇದರ ನೋಂದಣಿ ರದ್ಧತಿ ಮಾಡುವ ಬಗ್ಗೆ. 
ಉಲ್ಲೇಖ: 1) ಈ ಕಛೇರಿ ಆದೇಶ ಸಂಖ್ಯೆ: ಡಿಆರ್‌ಡಿ: ಎಲ್‌ಕ್ಯೂಡಿ: ಸಿಆರ್‌:02:10-11, ದಿನಾ೦ಕ:30.12.2010. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: ಸನಿ:30: ಸಮಾಪನೆ: ಸಿಆರ್‌:4:2010-11 
ದಿನಾಂಕ:30.03.2010. 


9೭೬ 4 


ಪ್ರಸ್ತಾವನೆ: 

ಪ್ರಸ್ತುತ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ದಿಂಡಾವರ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಹಿರಿಯೂರು 
ಇದರ ನೋಂದಣಿ ಸಂಖ್ಯೆ; ಸನಿ:30:52/ಆರ್‌.ಜಿ.ಎನ್‌./30461/2000-01 ದಿನಾ೦ಕ:06.12.2000ರಂದು ನೋಂದಣಿಯಾಗಿದ್ದು ಸಂಘದ 
ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸದೆ 08 ವರ್ಷಗಳಿಂದ ಸ್ಥಗಿತಗೊಂಡಿದ್ದು ಉಲ್ಲೇಖ (1ರ ಆದೇಶದಲ್ಲಿ ಸಂಘವನ್ನು ಸಮಾಪನೆಗೊಳಿಸಿ ಸಹಕಾರ 
ಅಭಿವೃದ್ಧಿ ಅಧಿಕಾರಿ ಹಿರಿಯೂರು ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿದ್ದು ಸಮಾಪನಾಧಿಕಾರಿಗಳು ಸಂಘದ ಸದಸ್ಯರುಗಳಿಗೆ 
ಸಂಘದ ಪುನಃಶ್ಚೇತನದ ಬಗ್ಗೆ ಒಲವು ಇಲ್ಲದಿರುವುದನ್ನು ಮನಗಂಡು ದಿನಾಂಕ:28.03.2011 ರಂದು ನಡೆಸಿದ ಸಮಾಪನಾಧಿಕಾರಿಯವರ ನಡವಳಿ 
ರೀತ್ಯಾ ಬರತಕ್ಕ ಆಸ್ತಿಗಳನ್ನು ನಷ್ಟಕ್ಕೆ ವರ್ಗಾಯಿಸಿ ತೀರಿಸತಕ್ಕ ಜವಾಬ್ದಾರಿಗಳನ್ನು ಹೊಂದಾಣಿಕೆ ಮಾಡಿ ಆಸ್ತಿ-ಜವಾಬ್ದಾರಿ ತಃಖ್ತೆಯನ್ನು 
ದಿನಾ೦ಕ:28.03.2011ರ ಅಂತ್ಯಕ್ಕೆ ಜಮಾ ಖರ್ಚು ಮಾಡಿ ಶೂನ್ಯಗೊಳಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಂಘವನ್ನು ಯಥಾ ಸ್ಥಿತಿಯಲ್ಲಿ ಮುಂದುವರಿಸಿದಲ್ಲಿ 
ಸಂಘದ ಸದಸ್ಯರುಗಾಗಲೀ ಅಥವಾ ಸಾರ್ವಜನಿಕರಿಗಾಗಲೀ ಯಾವುದೇ ಪ್ರಯೋಜನ ಇಲ್ಲವೆಂದು ಪರಿಗಣಿಸಿ ಸಂಘದ ನೋಂದಣಿಯನ್ನು 
ರದ್ದುಗೊಳಿಸಿ ಸಮಾಪನಾಧಿಕಾರಿಗಳು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, 
ಚಿತ್ರದುರ್ಗ ಇವರು ಉಲ್ಲೇಖ (2)ರ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುವುದನ್ನು ಪರಿಶೀಲಿಸಿದೆ. ಸಮಾಪನಾಧಿಕಾರಿಗಳು ದಿನಾಂಕ:28.03.2011ರಂದು 
ನಡೆಸಿರುವ ಸಮಾಪನಾ ನಡವಳಿ ಸ್ವಯಂ ವೇದ್ಯವಾಗಿರುವುದರಿಂದ ಸಮಾಪನಾಧಿಕಾರಿಗಳ ವರದಿಯ ಮೇರೆಗೆ ಸಂಘವನ್ನು ಮುಂದುವರಿಸುವುದು 
ಸೂಕ್ತವಲ್ಲವೆಂದು ಸಂಘದ ನೋಂದಣಿಯನ್ನು ರದ್ದುಗೊಳಿಸುವುದು ಸೂಕ್ತವೆಂದು ಮನಗಂಡು ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ನಂ.ಸಿಓ:201: 
ಸಿಎಲ್‌ಎಂ:2008, ಬೆಂಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ ಷರೀಫ್‌ ಸಹಕಾರ ಸಂಘಗಳ 
ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದಿಂಡಾವರ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ದಿಂಡಾವರ, 
ಹಿರಿಯೂರು ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ ಈ ಸಂಘದ ನೋಂದಣಿ ಸಂಖ್ಯೆ: ಸನಿ:30:52: ಆರ್‌.ಜಿ.ಎನ್‌:30461/2000-01 
ದಿನಾಂಕ:06.12.2000ನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿರುತ್ತೇನೆ. ಈ ದಿನದಿಂದ ಸದರಿ ಸಂಘವು ಅಸ್ತಿತ್ವವನ್ನು ಕಳೆದುಕೊಂಡಿರುತ್ತದೆ. 

ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ:31.03.2011 ರಂದು ಈ ಆದೇಶವನ್ನು 
ನೀಡಲಾಗಿದೆ. 

ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೭೦೯ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:38 :2010-11, ದಿನಾಂಕ:21.03.2011 
ವಿಷಯ: ಸ್ಥಗಿತಗೊಂಡಿರುವ ಅಲ್ಪಸಂಖ್ಯಾತರ ಪತ್ತಿನ ಸಹಕಾರ ಸಂಘ ನಿ. ಹೊರಪೇಟೆ, ಚಿತ್ರದುರ್ಗ ಇದನ್ನು 1959ನೇ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: ಸನಿ:30: ಸಮಾಪನೆ: ಸಿಆರ್‌:34/0-11 
ದಿನಾ೦ಕ:16.11.2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ:19.11.2010. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಅಲ್ಪಸಂಖ್ಯಾತರ ಪತ್ತಿನ ಸಹಕಾರ ಸಂಘ ನಿ. ಹೊರಪೇಟೆ, ಚಿತ್ರದುರ್ಗ ಸಂಘದ ನೋಂದಣಿ ಸಂಖ್ಯೆ ಸನಿ30/ಆರ್‌ಜಿಎನ್‌/19108/1996-97, 
ದಿನಾ೦ಕ:24.03.1997 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು 
ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಃಶ್ನೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ 
ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ 
ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ ತಲುಪಿದ್ದು ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು 
ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು 
ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ 
ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ನಂ.ಸಿಓ:201: ಸಿಎಲ್‌ಎಂ:2008/ಬೆ೦ಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ಷರೀಫ್‌ ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. 
ಸ್ಥಗಿತಗೊಂಡಿರುವ ಅಲ್ಪಸಂಖ್ಯಾತರ ಪತ್ತಿನ ಸಹಕಾರ ಸಂಘ ನಿ. ಹೊರಪೇಟೆ, ಚಿತ್ರದುರ್ಗ ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959 ಕಲಂ 73(1 ಅನ್ವಯ ಶ್ರೀ ಎಸ್‌.ಇ. ಮಂಜುನಾಥ್‌, ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು, ಸಹಕಾರ ಸಂಘಗಳ ಉಪ ನಿಬಂಧಕರ 
ಕಛೇರಿ ಚಿತ್ರದುರ್ಗ ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ 
ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾ೦ಕ:21.03.2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:07 :09-10, ದಿನಾಂಕ:31.03.2011 
ವಿಷಯ: ಸಮಾಪನೆಯಲ್ಲಿರುವ ಶ್ರೀ ಗಂಗಾಧರೇಶ್ವರ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಶಿವಗಂಗ, ಹೊಳಲ್ಕೆರೆ 
ತಾಲ್ಲೂಕು ಇದರ ನೋಂದಣಿ ರದ್ಧತಿ ಮಾಡುವ ಬಗ್ಗೆ. 
ಉಲ್ಲೇಖ: 1) ಈ ಕಛೇರಿ ಆದೇಶ ಸಂಖ್ಯೆ: ಡಿಆರ್‌ಡಿ: ಎಲ್‌ಕ್ಯೂಡಿ: ಸಿಆರ್‌:02:09-10, ದಿನಾ೦ಕ:30.09.2010. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: ಸನಿ:30: ಸಮಾಪನೆ: ಸಿಆರ್‌: :2010-11 
ದಿನಾ೦ಕ:31.03.2010. 
ಪ್ರಸ್ತಾವನೆ: 
ಪ್ರಸ್ತುತ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಶ್ರೀ ಗಂಗಾಧರೇಶ್ವರ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. 
ಶಿವಗಂಗ, ಹೊಳಲ್ಕೆರೆ ತಾಲ್ಲೂಕು ಇದರ ನೋಂದಣಿ ಸಂಖ್ಯೆ: ಸನಿ:30:46/ಆರ್‌.ಜಿ.ಎನ್‌./30455/2000-01 ದಿನಾ೦ಕ:13.11.2000ರಂದು 
ನೋಂದಣಿಯಾಗಿದ್ದು, ನೋ೦ದಣೇಯಾದಾಗಿನಿಂದ ಈ ತಹಲ್‌ವರೆಗೂ ಕಾರ್ಯಚಟುವಟಕೆಗಳನ್ನು ನಿರ್ವಹಿಸದೆ ಸ್ಥಗಿತಗೊಂಡಿದ್ದು ಉಲ್ಲೇಖ (1ರ 
ಆದೇಶದಲ್ಲಿ ಸಂಘವನ್ನು ಸಮಾಪನೆಗೊಳಿಸಿ ಸಹಕಾರ ಸಂಘಗಳ ನಿರೀಕ್ಷಕರು, ಹೊಳಲ್ಕೆರೆ ತಾಲ್ಲೂಕು ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ 
ನೇಮಕ ಮಾಡಿದ್ದು ಸಮಾಪನಾಧಿಕಾರಿಗಳು ಸಂಘದ ಸದಸ್ಯರುಗಳಿಗೆ ಸಂಘದ ಪುನಃಶ್ಚೇತನದ ಬಗ್ಗೆ ಒಲವು ಇಲ್ಲದಿರುವುದನ್ನು ಮನಗಂಡು 
ದಿನಾಂಕ:29.03.2011 ರಂದು ನಡೆಸಿದ ಸಮಾಪನಾಧಿಕಾರಿಯವರ ನಡವಳಿ ರೀತ್ಯಾ ಬರತಕ್ಕ ಆಸ್ತಿಗಳನ್ನು ನಷ್ಟಕ್ಕೆ ವರ್ಗಾಯಿಸಿ ತೀರಿಸತಕ್ಕ 


೨೭೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಜವಾಬ್ದಾರಿಗಳನ್ನು ಹೊಂದಾಣಿಕೆ ಮಾಡಿ ಆಸ್ತಿ-ಜವಾಬ್ದಾರಿ ತಃಖ್ತೆಯನ್ನು ದಿನಾಂಕ:29.03.2011ರ ಅಂತ್ಯಕ್ಕೆ ಜಮಾ ಖರ್ಚು ಮಾಡಿ 
ಶೂನ್ಯಗೊಳಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಂಘವನ್ನು ಯಥಾ ಸ್ಥಿತಿಯಲ್ಲಿ ಮುಂದುವರಿಸಿದಲ್ಲಿ ಸಂಘದ ಸದಸ್ಯರುಗಾಗಲೀ ಅಥವಾ 
ಸಾರ್ವಜನಿಕರಿಗಾಗಲೀ ಯಾವುದೇ ಪ್ರಯೋಜನ ಇಲ್ಲವೆಂದು ಪರಿಗಣಿಸಿ ಸಂಘದ ನೋಂದಣಿಯನ್ನು ರದ್ದುಗೊಳಿಸಲು ಸಮಾಪನಾಧಿಕಾರಿಗಳು 
ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (2)ರ ಪತ್ರದಲ್ಲಿ 
ಶಿಫಾರಸ್ಸು ಮಾಡಿರುವುದನ್ನು ಪರಿಶೀಲಿಸಿದೆ. ಸಮಾಪನಾಧಿಕಾರಿಗಳು ದಿನಾ೦ಕ:29.03.2011ರಂದು ನಡೆಸಿರುವ ಸಮಾಪನಾ ನಡವಳಿ ಸ್ವಯಂ 
ವೇದ್ಯವಾಗಿರುವುದರಿಂದ ಸಮಾಪನಾಧಿಕಾರಿಗಳ ವರದಿಯ ಮೇರೆಗೆ ಸಂಘವನ್ನು ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಂಘದ ನೋಂದಣಿಯನ್ನು 
ರದ್ದುಗೊಳಿಸುವುದು ಸೂಕ್ತವೆಂದು ಮನಗಂಡು ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ ನಂ.ಸಿಓ:201: 
ಸಿಎಲ್‌ಎಂ:2008, ಬೆಂಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ ಷರೀಫ್‌ ಸಹಕಾರ ಸಂಘಗಳ 
ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ಶ್ರೀ ಗಂಗಾಧರೇಶ್ವರ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. 
ಶಿವಗಂಗ, ಹೊಳಲ್ಕೆರೆ ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ ಈ ಸಂಘದ ನೋಂದಣಿ ಸಂಖ್ಯೆ ಸನಿ:30:46:ಆರ್‌.ಜಿ.ಎನ್‌:30455/2000-01 
ದಿನಾಂಕ:13.11.2000ನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿರುತ್ತೇನೆ. ಈ ದಿನದಿಂದ ಸದರಿ ಸಂಘವು ಅಸ್ತಿತ್ತವನ್ನು ಕಳೆದುಕೊಂಡಿರುತ್ತದೆ. 
ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾ೦ಕ:31.03.2011 ರಂದು ಈ ಆದೇಶವನ್ನು 
ನೀಡಲಾಗಿದೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌.522 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:67 :2010-11, ದಿನಾಂಕ:21.03.2011 
ವಿಷಯ: ಸ್ಥಗಿತಗೊಂಡಿರುವ ಚಿಕ್ಕಬ್ಯಾಲದಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಚಿಕ್ಕಬ್ಯಾಲದಕೆರೆ, ಹೊಸದುರ್ಗ ತಾಲ್ಲೂಕು, ಇದನ್ನು 
1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ ಸನಿ:30: ಸಮಾಪನೆ: ಸಿಆರ್‌:57/0-11 
ದಿನಾಂಕ:10.12.2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ:14.12.2010. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪಕಾರ ಚಿಕ್ಕಬ್ಯಾಲದಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಚಿಕ್ಕಬ್ಯಾಲದಕೆರೆ, ಹೊಸದುರ್ಗ ತಾಲ್ಲೂಕು, ಸಂಘದ ನೋಂದಣಿ ಸಂಖ್ಯೆ: 
ಸನಿ30/ಆರ್‌ಜಿಎನ್‌/35238/2005-06, ದಿನಾಂಕ:07.01.2006 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. 
ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಃಶ್ಚೇತನಗೊಳಿಸುವಲ್ಲಿ 
ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ ನೋಟೀಸನ್ನು ಈ 
ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ ತಲುಪಿದ್ದು ಆದಾಗ್ಯೂ ಅವರು 
ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ 
ಪ್ರಯೋಜನವೂ ದೊರೆಯುತ್ತಿಲ್ಲ ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು 
ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ ಕೆಳಕಂಡ 
ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ನಂ.ಸಿಓ:201: ಸಿಎಲ್‌ಎಂ:2008/ ಬೆಂಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ಷರೀಫ್‌ ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. 
ಸ್ಥಗಿತಗೊಂಡಿರುವ ಚಿಕ್ಕಬ್ಯಾಲದಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಚಿಕ್ಕಬ್ಯಾಲದಕೆರೆ, ಹೊಸದುರ್ಗ ತಾಲ್ಲೂಕು, ಇದನ್ನು ಸಮಾಪನೆಗೊಳಿಸಿ, 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73() ಅನ್ವಯ ಹಾಲು ವಿಸ್ತಾರಣಾಧಿಕಾರಿ, ಹೊಸದುರ್ಗ ತಾಲ್ಲೂಕು, ಇವರನ್ನು ಸಂಘದ 
ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು 
ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (0 
ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:21.03.2011 ರಂದು ಈ ಆದೇಶವನ್ನು ಹೊಡಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ೨೭೧೧ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:24 :2010-11, ದಿನಾ೦ಕ:21.03.2011 
ವಿಷಯ: ಸ್ಥಗಿತಗೊಂಡಿರುವ ಉಪ್ಪಾರಹಟ್ಟಿ ಕುರಿ ಸಾಗಾಣಿಕೆ ಹಾಗೂ ಉಣ್ಣೆ ಉತ್ಪಾದಕರ ಹಾಗೂ ಮಾರಾಟಗಾರರ ಸಹಕಾರ ಸಂಘ ನಿ. 
ಉಪ್ಪಾರಹಟ್ಟ, ಚಳ್ಳಕೆರೆ ತಾಲ್ಲೂಕು, ಇದನ್ನು 1959ನೇ ಕರ್ನಾಟಕ ಸಹಕಾರ ಸ೦ಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ 
ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: ಸನಿ:30: ಸಮಾಪನೆ: ಸಿಆರ್‌:21/0-11 
ದಿನಾಂಕ:10.11.2010, 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ:12.11.2010. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ («0ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಉಪ್ಪಾರಹಟ್ಟ ಕುರಿ ಸಾಗಾಣಿಕೆ ಹಾಗೂ ಉಣ್ಣೆ ಉತ್ಪಾದಕರ ಹಾಗೂ ಮಾರಾಟಗಾರರ ಸಹಕಾರ ಸಂಘ ನಿ. ಉಪ್ಪಾರಹಟ್ಟಿ, ಚಳ್ಳಕೆರೆ ತಾಲ್ಲೂಕು, 
ಸಂಘದ ನೋಂದಣಿ ಸಂಖ್ಯೆ: ಸನಿ30/14/ಆರ್‌ಜಿಎನ್‌/26825/1999-2000, ದಿನಾ೦ಕ:29.10.1999 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ 
ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು 
ಸಂಘವನ್ನು ಪುನಃಶ್ನೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ 
ಉಲ್ಲೇಖ (2) ರ ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ 
ತಲುಪಿದ್ದು ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ 
ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ, ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು 
ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು 
ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ; ನಂ.ಸಿಓ:201: ಸಿಎಲ್‌ಎಂ:2008/ ಬೆ೦ಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ಷರೀಫ್‌ ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. 
ಸ್ಥಗಿತಗೊಂಡಿರುವ ಉಪ್ಪಾರಹಟ್ಟಿ ಕುರಿ ಸಾಗಾಣಿಕೆ ಹಾಗೂ ಉಣ್ಣೆ ಉತ್ಪಾದಕರ ಹಾಗೂ ಮಾರಾಟಗಾರರ ಸಹಕಾರ ಸಂಘ ನಿ. ಉಪ್ಪಾರಹಟ್ಟಿ, ಚಳ್ಳಕೆರೆ 
ತಾಲ್ಲೂಕು, ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73(1) ಅನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ ಚಳ್ಳಕೆರೆ 
ತಾಲ್ಲೂಕು, ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ 
ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:21.03.2011 ರಂದು ಈ ಆದೇಶವನ್ನು ಹೊಡಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:50 :2010-11, ದಿನಾಂಕ:31.01.2011 
ವಿಷಯ: ಸ್ಥಗಿತಗೊಂಡಿರುವ ಶಿವನಾರದಮುನಿ ಕುರಿ ಮತ್ತು ಉಣ್ಣೆ ಉತ್ಪಾದನೆ ಮಾರಾಟ ಸಹಕಾರ ಸಂಘ ನಿ. ಬಸ್ತಿಹಳ್ಳಿ, ಚಿತ್ರದುರ್ಗ 
ತಾಲ್ಲೂಕು, ಇದನ್ನು 1959ನೇ ಕರ್ನಾಟಕ ಸಹಕಾರ ಸ೦ಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: ಸನಿ:30: ಸಮಾಪನೆ: ಸಿಆರ್‌:45/0-11 
ದಿನಾಂಕ:25.10.2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ:0112.2010. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಶಿವನಾರದಮುನಿ ಕುರಿ ಮತ್ತು ಉಣ್ಣೆ ಉತ್ಪಾದನೆ ಮಾರಾಟ ಸಹಕಾರ ಸಂಘ ನಿ. ಬಸ್ತಿಹಳ್ಳಿ, ಚಿತ್ರದುರ್ಗ ತಾಲ್ಲೂಕು, ಸಂಘದ ನೋಂದಣಿ 
ಸಂಖ್ಯೆ: ಸನಿ30/12/ಆರ್‌ಜಿಎಸ್‌/26822/1999-2000, ದಿನಾ೦ಕ:08.09.1099 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ 
ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು 
ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ 
ನೋಟೀಸನ್ನು ಈ ಕಛೇರಿಯಿ೦ದ ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ ತಲುಪಿದ್ದು 
ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ 


೨೭೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೧೧ ಭಾಗ-೩ 





ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ 
ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು 
ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 

ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಧಿಸೂಚನೆ ಸಂಖ್ಯೆ: ನಂ.ಸಿಓ:201: ಸಿಎಲ್‌ಎಂ:2008/ ಬೆಂಗಳೂರು ದಿನಾಂಕ:27.05.2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ರೀಫ್‌ ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, 
ಗಿತಗೊಂಡಿರುವ ಶಿವನಾರದಮುನಿ ಕುರಿ ಮತ್ತು ಉಣ್ಣೆ ಉತ್ಪಾದನೆ ಮಾರಾಟ ಸಹಕಾರ ಸಂಘ ನಿ. ಬಸ್ತಿಹಳ್ಳಿ, ಚಿತ್ರದುರ್ಗ ತಾಲ್ಲೂಕು, ಇದನ್ನು 
ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73(1)) ಅನ್ವಯ ಸಹಕಾರ ಸಂಘಗಳ ನಿರೀಕ್ಷಕರು, ಚಿತ್ರದುರ್ಗ ತಾಲ್ಲೂಕು, 
ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು 
ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
1959 ಕಲಂ 73 (1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 

ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:31.01.2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌.523 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ತಹಶೀಲ್ದಾರ್‌ರವರ ಕಾರ್ಯಾಲಯ, ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್‌.ಪುರ 
ನಂ.ಎಲ್‌ಎನ್‌ಡಿ.ಸಿಆರ್‌:718/2010-11, ದಿನಾಂಕ:19.05.2011 
ಸಾರ್ವಜನಿಕ ಪ್ರಕಟಣೆ 
ನಮೂನೆ-27 
94ನೇ ನಿಯಮದ 68(1)ನೇ ಪ್ರಕರಣದ ಮೇರೆಗಿನ ಘೋಷಣೆ 

ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸಾರ್ವಜನಿಕ ಸರ್ಕಾರಿ ಗೋಕಟ್ಟೆ ಜಮೀನಿನ ಭಾಗವು 
ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, 

ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮದ 1964ರ 68ನೇ ಪ್ರಕರಣದ (1ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಗೋಕಟ್ಟೆ ಜಮೀನಿನ ಸದರಿ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮತ್ತು 
ಸಾರ್ವಜನಿಕ ಗೋಕಟ್ಟೆ ಜಮೀನಿನ ಭಾಗದಲ್ಲಿ ಅಥವಾ ಅದರ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳತಕ್ಕದ್ದೆಂದು 
ಉದ್ದೇಶಿಸಿ, ಈ ಮೂಲಕ ಘೋಷಿಸುತ್ತದೆ. 

2. ಸಾರ್ವಜನಿಕ ಹಿತಾಸಕ್ತಿ ಹಕ್ಕಿನ ಜೊತೆಗೆ ಸದರಿ ಭಾಗವು ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ 
ಅಥವಾ ಈ ಉದ್ದೇಶದಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರೆ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವನೇ 
ಸಾರ್ವಜನಿಕನು ಅಥವಾ ಯಾವನೇ ವ್ಯಕ್ತಿಯು ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಬತ್ತು (90) ದಿನದೊಳಗೆ ಸದರಿ ಉದ್ದೇಶದ ಬಗ್ಗೆ ತನ್ನ 
ಆಕ್ಷೇಪಣೆಗಳನ್ನು ಅಂಥ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು 
ಅಂತಹ ಹಿತಾಸಕ್ತಿ ಅಥವಾ ಹೆಚ್ಚಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕ್ರೈಮ್‌ ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ಜಿಲ್ಲೆಯ ಡೆಪ್ಯೂಟಿ ಕಮೀಷನರಿಗೆ 
ಬರಹದಲ್ಲಿ ತಿಳಿಸತಕ್ಕದ್ದು ಮತ್ತು ಸದರಿ ಆಕ್ಷೇಪಣೆಗಳನ್ನು ಮತ್ತು ಕ್ಷೈಮ್‌ಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಡೆಪ್ಯೂಟಿ ಕಮೀಷನರರು 
ಪರಿಶೀಲಿಸತಕ್ಕದ್ದು. 


೩ 6 


92೬ 


ಅನುಸೂಚಿ 





ಭಾಗ ಇತ್ತಾದಿ ಇರುವ ಗ್ರಾಮಗಳು 


ಬಂಡಾಪುರ, ಬಿದರಹಳ್ಳಿ ಹೋಬಳಿ 

















ತಾಲ್ಲೂಕು ಬೆಂಗಳೂರು ಪೂರ್ವ 
ಜಿಲ್ಲೆ ಬೆಂಗಳೂರು ನಗರ 
ಸರ್ವೆ ನಂಬರ್‌ 43 

ರಸ್ನೆಯ ಮೊದಲಾದುದರ ಭಾಗ ಅಥವಾ ಭಾಗಗಳ ವರ್ಣನೆ ಗೋಕಟ್ಟೆ 

ರಸ್ತೆಯ ಭಾಗ ಅಥವಾ ಭಾಗಗಳ ಸರಿ ಸುಮಾರು ವಿಸ್ತೀರ್ಣ 0-17 ಗುಂಟೆ 





ಮೇರೆ 


ಪೂರ್ವಕ್ಕೆ: ಸ.ನಂ.43 
ಪಶ್ಚಿಮಕ್ಕೆ: ಸ.ನಂ.21 

ಉತ್ತರಕ್ಕೆ: ರಸ್ತೆ 

ದಕ್ಷಿಣಕ್ಕೆ: ಸ.ನಂ.43 ಮತ್ತು 44 








ಸಾರ್ವಜನಿಕ ರಸ್ತೆ/ ಬೀದಿ/ ಗಲ್ಲಿ! ದಾರಿ ಅಥವಾ ಅದರ ಭಾಗ 





ಗೋಕಟ್ಟೆ ಜಮೀನು 





ಪಿ.ಆರ್‌.602 


ತಹಶೀಲ್ದಾರ್‌, 
ಬೆಂಗಳೂರು ಪೂರ್ವ ತಾಲ್ಲೂಕು, ಕೃಷ್ಣರಾಜಪುರ. 





